KA/BG-GPO/ 2515/ WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧, ೨೦೧೦ (ಚೈತ್ರ ೧೧, ಶಕ ವರ್ಷ ೧೯೩೨) ಸಂಚಿಕೆ ೧೩ 
ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 








ವಿಷಯ : ಶ್ರೀ ಸಿರಸಗಿ ನಾಗಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಅಪರ ಜಿಲ್ಲಾಧಿಕಾರಿಗಳು, 

ಚಾಮರಾಜನಗರ ಜಿಲ್ಲೆ ಇವರ ವಿರುದ್ಧ ದಾಖಲಾದ ದಾಳಿ ಪ್ರಕರಣ ಮತ್ತು ಅವರನ್ನು ಸೇವೆಯಿಂದ 

ಅಮಾನತ್ತುಗೊಳಿಸುವ ಬಗ್ಗೆ. 
ಓದಲಾಗಿದೆ : ಅಪರ ಪೋಲಿಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂ. 

ಲೋಕ್‌/ಐಎನ್‌ವಿ(ಚಿ)/ಜಿ-66, ಸಿ.ಆರ್‌. 25/2009, ರಾಯಚೂರು, ದಿನಾ೦ಕ 11-12-2009 
ಶ್ರೀ ಸಿರಸಗಿ ನಾಗಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಅಪರ ಜಿಲ್ಲಾಧಿಕಾರಿ, ಚಾಮರಾಜನಗರ ಜಿಲ್ಲೆ ಇವರು 
ತಮ್ಮ ಬಲ್ಲ ಮೂಲಗಳಿಗಿಂತ ಅಪಾರ ಪ್ರಮಾಣದ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ 
ಲೋಕಾಯುಕ್ತ ಪೋಲಿಸರು ಇವರ ವಿರುದ್ಧ ರಾಯಚೂರು ಕರ್ನಾಟಕ ಲೋಕಾಯುಕ್ತ ಪೋಲಿಸ್‌ ಠಾಣೆಯಲ್ಲಿ ಮೊಕದ್ದಮೆ 
ಸಂ. 25/2009 ಅನ್ನು ದಾಖಲಿಸಿಕೊಂಡು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ರ ಕಲಂ 13(1)(ಇ) ಹಾಗೂ 13(2)ರಡಿ 
ಶ್ರೀ ಸಿರಸಗಿ ನಾಗಪ್ಪ, ಇವರ ಮನೆ ಮತ್ತು ಕಛೇರಿಗಳ ಮೇಲೆ ದಿನಾಂಕ 1-12-2009ರಂದು ದಾಳಿ ನಡೆಸಿ ಇವರ 
ವಿರುದ್ಧ ಪ್ರಕರಣ 'ದಾಖಲಿಸಿಕೊಂಡಿರುವುದಾಗಿ ಮೇಲೆ ಓದಲಾದ ಕ್ರಮ ಸಂ./(1)ರ ಪತ್ರದಲ್ಲಿ ಅಪರ ಪೋಲಿಸ್‌ ಮಹಾ 
ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ರವರು ವರದಿ ಮಾಡಿರುತ್ತಾರೆ. ಸದರಿ ವರದಿಯಲ್ಲಿ ಶ್ರೀ ಸಿರಸಗಿ ನಾಗಪ್ಪ, 
ಕೆ.ಎ.ಎಸ್‌. ಇವರು ತಮ್ಮ ಬಲ್ಲ ಮೂಲಗಳಿಗಿಂತ ಸುಮಾರು ರೂ. 1,18,26,370/- ಗಳಷ್ಟು ಅಧಿಕ ಮೊತ್ತದ ಆಸ್ಕಿ ಪಾಸ್ತಿ 
ಗಳಿಸಿ ಸುಮಾರು ಶೇಕಡ 151.60ರಷ್ಟು ಅಧಿಕ ಆದಾಯವನ್ನು ಹೊಂದಿರುತ್ತಾರೆ ಎಂದು ವರದಿ ಮಾಡಿರುತ್ತಾರೆ. ಇದರಿಂದಾಗಿ 
ಸದರಿಯವರ ಮೇಲೆ ಕಲಂ 13(1)(ಇ) ಜೊತೆಗೆ 13(2) ಪಿ.ಸಿ. ಕಾಯ್ದೆ 1988ರಂತೆ ಮೊಕದ್ದಮೆ ದಾಖಲು ಮಾಡಿ ಪ್ರಥಮ 
ವರ್ತಮಾನ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಮತ್ತು ಮೇಲಾಧಿಕಾರಿಗಳಿಗೂ ನಿವೇದಿಸಿರುವುದಾಗಿ ತಿಳಿಸಿರುತ್ತಾರೆ 
ಇದರಿಂದಾಗಿ ಸದರಿಯವರು ಭ್ರಷ್ಟಾಚಾರ. ನಿರೋಧ "ಕಾಯ್ದೆ 1988ರ ಕಲಂ 13()(ಇ) ಜೊತೆಗೆ 13(2) ರಡಿ ಶಿಕ್ಷಾರ್ಹ 
ಅಪರಾಧವೆಸಗಿರುವುದು ಮೇಲ್ನೊಟಕ್ಕೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ಆಪಾದಿತ ಅಧಿಕಾರಿ ಶ್ರೀ ಸಿರಸಗಿ 
ನಾಗಪ್ಪ, ಕೆ.ಎ.ಎಸ್‌. ಇವರು ಟಂ ಸ್ಥಾನದಲ್ಲಿಯೇ ಮುಂದುವರೆದರೆ ತಮ್ಮ ಪ್ರಭಾವವನ್ನು ಬೀರುವುದರ ಮೂಲಕ 
ಸಾಕ್ಷಾಧಾರಗಳನ್ನು ನಾಶಪಡಿಸಿ ತನಿಖೆಗೆ ಅಡ್ಡಿ ಅಡಚಣೆ ಉಂಟು ಮಾಡುವ ಸಾಧ್ಯತೆಗಳಿರುವುದರಿಂದ ಇವರನ್ನು ಸೇವೆಯಿಂದ 
ಅಮಾನತ್ತುಗೊಳಿಸಿ ಅವರ ಸ್ಥಾನವನ್ನು ಪಲ್ಲಟಗೊಳಿಸಲು ಅಪರ ಪೋಲಿಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ 
ಬೆಂಗಳೂರು ರವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸರ್ಕಾರವು ಕರ್ನಾಟಕ ಲೋಕಾಯುಕ್ತದ, ಅಪರ ಪೋಲಿಸ್‌ ಮಹಾನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 

ಪರಿಶೀಲಿಸಿದೆ. ಕರ್ನಾಟಕ ಲೋಕಾಯುಕ್ತದ ಅಪರ ಪೋಲಿಸ್‌ ಮಹಾನಿರ್ದೇಶಕರು ವರದಿ ಮಾಡಿರುವ ಹಿನ್ನೆಲೆಯಲ್ಲಿ 


(೮೮೧) 


೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಆಪಾದಿತ ಅಧಿಕಾರಿಯು ತಮ್ಮ ಬಲ್ಲ ಮೂಲಗಳಿಗಿಂತ ಅಪಾರ ಪ್ರಮಾಣದ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆಂದು ಹಾಗೂ 
ಆಪಾದಿತರ ಭ್ರಷ್ಟಾಚಾರವು ಮೇಲ್ನೊಟಕ್ಕೆ ಸಾಬೀತು ಪಡುವುದರಿಂದಲೂ ಪ್ರಕರಣದ ಸುಗಮ ತನಿಖೆಗೆ ಅವಕಾಶ ಕಲ್ಪಿಸುವ 
ಅವಶ್ಯಕತೆಯನ್ನು ಮನಗಂಡು ಸರ್ಕಾರವು ಶ್ರೀ ಸಿರಸಗಿ ನಾಗಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಅವರನ್ನು ಮುಂದಿನ 
ತನಿಖೆ/ವಿಚಾರಣೆಯನ್ನು ಕಾಯ್ದಿರಿಸಿ ಅಮಾನತ್ತಿನಲ್ಲಿರಿಸಲು ನಿರ್ಣಯಿಸಿ ಈ ಮುಂದಿನಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸಂ/ಸಿಆಸುಇ 49 ಕೆಇವಿ 2009, ದಿನಾಂಕ 23ನೇ ಜನವರಿ 2010 


ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ, (ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 
10(1) (೩೫) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಸಿ ಸರ್ಕಾರವು ಶ್ರೀ ಸಿರಸಗಿ ನಾಗಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 
ಅಧಿಕಾರಿ ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, ಚಾಮರಾಜನಗರ ಜಿಲ್ಲೆ ಇವರ ವಿರುದ್ದ ಶಿಸ್ತು 
ಕ್ರಮ/ವಿಚಾರಣೆಯನ್ನು ಕಾಯ್ದಿಟ್ಟು ಕೂಡಲೆ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಮೂಲಕ 
ಸೇವೆಯಿಂದ ಅಮಾನತ್ತಿನಲ್ಲಿಡುತ್ತದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಸಿರಸಗಿ ನಾಗಪ್ಪ, ಕೆ.ಎ.ಎಸ್‌. ಅಧಿಕಾರಿರವರು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ 96ರ ನಿಯಮದನ್ವಯ ಜೀವನಾಧಾರದ ಭತ್ಯೆಯನ್ನು ಪಡೆಯುತ್ತಾರೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಸಿರಸಗಿ ನಾಗಪ್ಪ, ಕೆ.ಎ.ಎಸ್‌. ರವರು ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು 
ಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಚ್‌. ಆರ್‌. ನಾಗೇಂದ್ರ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿಆರ್‌-305 ಸಿಆಸುಇ (ಸೇವೆಗಳು-2) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕು, ಡೊಂಕುಮಡು ಗ್ರಾಮದ ಹತ್ತಿರ ಬಾಂದಾರ ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ / ಸನೀಇ 15, ಮಸಾವಿ 2009(3), ದಿನಾಂಕ 02-03-09 

2) ಪತ್ರ ಸಂಖ್ಯೆ/ಮುಇಂ/ಸನೀ(ಉ)ವ/ಬಿಜೆಪಿ/ಪಿಬಿ-9/ಡೊಂಕುಮಡು ಬಾಂದಾರ/2009-10/7518, 
ದಿನಾಂಕ 16-12-09. 

3) ಅಧ್ಯಕ್ಷರು, ಟೆ೦ಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆ 
/ಮುಸದ/ಆಪ್ತಶಾಖೆ/ಟೆಂಡರ್‌/09-10/34, ದಿನಾಂಕ 13-01-10. 

ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕು, ಡೊಂಕುಮಡು ಗ್ರಾಮದ ಹತ್ತಿರ ಬಾಂದಾರ ನಿರ್ಮಾಣ ಮಾಡುವ 
ಕಾಮಗಾರಿಯ 260.00 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ (1)ರಲ್ಲಿ ಓದಲಾದ ದಿನಾಂಕ 02-03-09ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 




















1 | ರಾಜ್ಯ ಟೆಂಡರ್‌ ಬುಲೆಟಿನ್‌ ದಿನಾಂಕ : 16-09-09 
ಪ್ರಜಾವಾಣಿ ಕನ್ನಡ ದಿನಪತ್ರಿಕೆ ಹಾಗೂ 

ee 4 ದ್‌ ದಿನಾಂಕ : 24-09-09 
ಟೈಮ್ಸ್‌ ಆಫ್‌ ಇಂಡಿಯಾ ಆಂಗ್ಲ ಪತ್ರಿಕೆ 

3 | ವಿಜಯ ಕರ್ನಾಟಕ ದಿನಪತ್ರಿಕೆ ದಿನಾಂಕ : 25-09-09 

4 | ಕರ್ನಾಟಕ ರಾಜ್ಯಪತ್ರ ದಿನಾಂಕ : 01-10-09 











ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 17 ಜನ ಗುತ್ತಿಗೆದಾರರಲ್ಲಿ ನಿಗದಿತ ದಿನದಂದು 
ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್‌ನ್ನು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೮೩ 





ದಿನಾಂಕ 24-11-09 ರಂದು ತೆರೆಯಲಾಗಿ ಈ ಇಬ್ಬರೂ ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು. ಇವರ ಆರ್ಥಿಕ ಬಿಡ್‌ನ್ನು 
ದಿನಾಂಕ 25-11-09ರಂದು ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ : 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 2,55,94,457/- 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ |ರೂ. 2,54.11,642/- 









































ಖು ಸುಡುಕ ಟಿಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ dR 
ಸಂ. ಹೆಸರು ಮತು ದರ್ಜೆ ನಮೂದಿಸಿಕುವಗಥಲಗಳಿಂತೆ ಧಾ ಮೇಲಿನ" ಶೇಕಡವಾರು ಹೆಚಳ 
a ದ್ರ ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ ೫ 
ಶ್ರೇ/ಮೆಸರ್‌ 
1 ಜಿ. ಬತ ರೂ. 3,02,17,206/- 18.06 ಹೆಚು 18.91 ಹೆಚು 
[ನೇ ದರ್ಜಿ ಗತಿಗೆದಾರರು ತ್ವ 4 
2 |ಜೈಶಂಕರ ರೂ. 3,21,07,869/- 25.44 ಹೆಚ್ಚು 26.35 ಹೆಚ್ಚು 
1ನೇ ದರ್ಜೆ ಗುತಿಗೆದಾರರು ಲಿ ` ಜ 2 ಜ 








ಕಡಿಮೆ ಮೊತ್ತ ಸೂಚಿಸಿರುವ ಮೇಲ್ಕಂಡ ಕ್ರ.ಸಂ. (1) ರಲ್ಲಿರುವ ಶ್ರೀ ಜಿ. ಮಸ್ತಾನಯ್ಯ, 1ನೇ ದರ್ಜೆ ಗುತ್ತಿಗೆದಾರರು 
ಇವರು ಟೆಂಡರ್‌ನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ 
ಹೋಲಿಸಿದಾಗ ಶೇಕಡ 18.91ರಷ್ಟು ಹೆಚ್ಚಾಗಿದ್ದು. ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ 
ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 13-01-10ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರದ ಮನವಿಯನ್ನು ಕೊಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ. 2,54,11,642-00ಗಳ ಮೇಲೆ ಶೇಕಡ 14.50ರಷ್ಟು ಹೆಚ್ಚಿನ 
ದರಗಳ ಅಂದರೆ ರೂ. 2,90,96,330-00ಗಳಿಗೆ ಕಾಮಗಾರಿಯನ್ನು ಶ್ರೀ ಜಿ. ಮಸ್ತಾನಯ್ಯ, 1ನೇ ದರ್ಜೆ ಗುತ್ತಿಗೆದಾರರು, 
ಬಿಜಾಪುರ ಇವರಿಗೆ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು 
ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 93 ಅಪಿಬಂ 2009, ಬೆಂಗಳೂರು, ದಿನಾಂಕ 30ನೇ ಜನವರಿ 2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕು, ಡೊಂಕುಮಡು 


0 


ಗ್ರಾಮದ ಹತ್ತಿರ ಬಾಂದಾರ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ. 2,54,1,642-00 ಗಳ ಮೇಲೆ ಶೇಕಡ 14.50ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ. 2,90,96,330-00 ಗಳಿಗೆ (ಎರಡು ಕೋಟಿ ತೊಂಭತ್ತು ಲಕ್ಷದ ತೊಂಭತ್ತಾರು ಸಾವಿರದ ಮುನ್ನೂರ 
ಮುವತ್ತು ರೂ. ಗಳು ಮಾತ್ರ) ಶ್ರೀ ಜಿ. ಮಸ್ತಾನಯ್ಯ, 1ನೇ ದರ್ಜೆ ಗುತ್ತಿಗೆದಾರರು, ಬಿಜಾಪುರ ಇವರಿಗೆ ಕಾಮಗಾರಿಯನ್ನು 
ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ 20-01-2003 
ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಕೆ. ಸುಧಾಕರ ಶೆಟ್ಟಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 306 ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 





೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಈ ಇ ಇ ಇ ಇ 


ವಿಷಯ : ಗುಲ್ಬರ್ಗಾದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಾನವನ್ನು ಕಿಯೋನಿಕ್ಸ್‌ ಸಂಸ್ಥೆಯಿಂದ ಸ್ಥಾಪಿಸುವ ಬಗ್ಗೆ :- 
ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತರವರ ಪತ್ರ 
ಸಂಖ್ಯೆ ಕೆಎಸ್‌ಇಡಿಸಿ/ಗುಲ್ಬರ್ಗಾ/ಐಟಿ ಪಾರ್ಕ್‌ /2009-10, ದಿನಾ೦ಕ 28-10-2009 


ಸಾವನೆ : 


2008-09ನೇ ಸಾಲಿನ ಆರ್ಥಿಕ ವರ್ಷದ ಆಯವ್ಯಯ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಹುಬ್ಬಳ್ಳಿ- 
ಧಾರವಾಡ, ಬೆಳಗಾಂ, ಗುಲ್ಬರ್ಗಾ, ಶಿವಮೊಗ್ಗ, ದಾವಣಗೆ, ಮಂಗಳೂರು ನಗರಗಳಲ್ಲಿ ಖಾಸಗಿ ಸಹಭಾಗಿತ್ವದ ಮತ್ತು 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಜಾಯಿಂಟ್‌ ವೆಂಚರ್‌ ಮೂಲಕ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಉದ್ಯಾನಗಳನ್ನು ಸ್ಥಾಪಿಸಲು. ಉದ್ದೇಶಿಸಲಾಗಿದೆಯೆಂದು ಘೋಷಿಸಿದ್ದರು. 


(೬. 


ಸದರಿ ಘೋಷಣೆಯನ್ನು ಅನುಸರಿಸಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮವು (ಕಿಯೋನಿಕ್ಸ್‌) 2 ಮತ್ತು 
3ನೇ ದರ್ಜೆಯ ನಗರಗಳಾದ ಶಿವಮೊಗ್ಗ ಮಂಗಳೂರು ಮತ್ತು ಮೈಸೂರುಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಾನಗಳ ಸ್ಥಾಪನೆ 
ಮತ್ತು ಅಭಿವೃದ್ಧಿಯನ್ನು ಕೈಗೆತ್ತಿಕೊಂಡಿದೆ. 2008-09ನೇ ಸಾಲಿನಲ್ಲಿ ಸರ್ಕಾರವು ರೂ. 5 ಕೋಟಿ ಹಾಗೂ ಪ್ರಸ್ತುತ ಸಾಲಿನಲ್ಲಿ 
ರೂ. 2.5 ಕೋಟಿ ತಕಿಟ ಮೊತ್ತವನ್ನು/ಬಂಡವಾಳ ವಂತಿಗೆಯನ್ನು ಕಿಯೋನಿಕ್ಸ್‌ ಸಂಸ್ಥೆಗೆ ಮೇಲಿನ ಯೋಜನೆಗಳನ್ನು 
ಅಭಿವೃದ್ಧಿಪಡಿಸಲು ME ಮಾಡಿದೆ. 


ಡಾ॥ ನಂಜುಂಡಪ್ಪ ಸಮಿತಿಯ ವರದಿಯ ಪ್ರಕಾರ, ಗುಲ್ಬರ್ಗಾವು ಹಿಂದುಳಿದ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ. 
ಅಧ್ಯಕ್ಷರು, ಹೈದರಾಬಾದ್‌-ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಗುಲ್ಬರ್ಗಾ ಇವರು ಹೈದರಾಬಾದ್‌-ಕರ್ನಾಟಕ 
ಪ್ರದೇಶದಲ್ಲಿ ಪ್ರಾದೇಶಿಕ ಅಸಮತೋಲತೆಯನ್ನು ನಿವಾರಿಸಲು ಗುಲ್ಬರ್ಗಾದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು 
ಕೋರಿರುತಾರೆ. 


2009-10ನೇ ಸಾಲಿನ ಆರ್ಥಿಕ ವರ್ಷದ ಆಯವ್ಯಯ ಭಾಷಣದಲ್ಲಿ ಗುಲ್ಬರ್ಗಾ ವಿಭಾಗದಲ್ಲಿ ಮಾಹಿತಿ 
ತಂತ್ರಜ್ಞಾನವನ್ನು ಉನ್ನತೀಕರಿಸಲು ರೂ. 10 ಕೋಟಿಗಳ ಮೊತ್ತವನ್ನು ಮಾಹಿತಿ ತಂತ್ರಜ್ಞಾನ ಉದ್ಯಾನವನ್ನು ಕಿಯೋನಿಕ್ಸ್‌ 
ಸಂಸ್ಥೆಯ ಮೂಲಕ ಸ್ಥಾಪಿಸಲು ಒದಗಿಸಲಾಗುವುದೆಂದು ಘೋಷಿಸಿರುತ್ತಾರೆ. ಅದರನ್ವಯ ಕಿಯೋನಿಕ್ಸ್‌ ಸಂಸ್ಥೆಯು 
ಗುಲ್ಬರ್ಗಾದಲ್ಲಿ ಕರ್ನಾಟಕ ಹೌಸಿಂಗ್‌ ಬೋರ್ಡ್‌ ಲೇಔಟ್‌ನಲ್ಲಿನ ಕಮರ್ಷಿಯಲ್‌ ಪ್ಲಾಟ್‌ ಸಂಖ್ಯೆ 5, (ಹೈಕೋರ್ಟ್‌ ಸರ್ಕ್ಯೂಟ್‌ 
ಬೆಂಚ್‌ಗೆ ಎದುರು) ರಲ್ಲಿ 75,097 ಚದರಡಿ (1.72 ಎಕರೆ) ಪ್ರದೇಶದಲ್ಲಿ ಮೂರು ಹಂತಗಳಲ್ಲಿ ತಲಾ 50,000 ಚದರಡಿಯ 
ಹೈಟೆಕ್‌ ಮಾಹಿತಿ ತಂತ್ರಜ್ಞಾನ ಉದ್ಯಾನವನ್ನು ಜಾಗದ ಬೇಡಿಕೆಗೆ ಅನುಗುಣವಾಗಿ ಮೂರು ವರ್ಷಗಳ ಅವಧಿಯಲ್ಲಿ ಸ್ಥಾಪಿಸಲು 
ಉದ್ದೇಶಿಸಲಾಗಿದೆ. 


ಮೊದಲ ಹಂತದಲ್ಲಿ ಕಿಯೋನಿಕ್ಸ್‌ ಸಂ ಸ್ಥಯು ತಲಾ 10,000 ಚದರಡಿಯ ಐದು ಮಹಡಿಗಳ 50,000 ಚದರಡಿಯ 
ಬ್ಲಾಕ್‌ನ್ನು ರೂ. 998.31 ಲಕ್ಷಗಳ ವೆಚ್ಚದಲ್ಲಿ ಅಭಿ ಪಡಿಸಲು ಉದ್ದೇಶಿಸಿದ್ದು, ಅದರ ವಿವರ ಈ ಕೆಳಕಂಡಂತಿದೆ :- 





ದು ವೈದ್ಧಿ 
Project Cost (Phase |) 
1 Costofthe Land @ Rs. 300 per sq. ft. for 75097 sq.ft (1.72 acres) Rs. 225.00 Lakhs 
2 Landthe development charges @ Rs. 20.00 Lakhs per acre (1.72 acres) Rs. 34.40 Lakhs 
3 Cost of the building-Phase | @ Rs. 1200 per sq. ft. for 50.000 sq.ft. Rs. 600.00 Lakhs 
4 IT Infrastructure Development cost Power, Back-up power, 
High speed Communication connectivity etc, @ Rs. 200/- per sq-ft on (3) Rs. 100.00 Lakhs 
5 Incidentals, 15% on (1+2) Rs. 38.91 Lakhs 
Total Project Cost Rs. 998.31 Lakhs 








ಮೇಲೆ ಓದಲಾದ ಕಿಯೋನಿಕ್ಸ್‌ ಸಂಸ್ಥೆಯ ವ್ಯವಸ್ಥಾಯಕ ನಿರ್ದೇಶಕರು (ಆಪರೇಷನ್ಸ್‌) ರವರ ಪತ್ರದಲ್ಲಿ 
ಗುಲ್ಬರ್ಗಾದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಾನದ ಯೋಜನೆಯ ಮೊದಲ ಹಂತದ (1° phase of IT Park project) 
ಕಾಮಗಾರಿಯನ್ನು ರೂ. 9.98 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ಹಾಗೂ ಅಂದಾಜು ವೆಚ್ಚದಲ್ಲಿ ಶೇಕಡ 80 ರಷ್ಟು ವೆಚ್ಚವನ್ನು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೮೫ 





ಕಿಯೋನಿಕ್ಸ್‌ ಸಂಸ್ಥೆಯಿಂದ ಭರಿಸಲು ಒಪ್ಪಿದ, ಉಳಿದ ಶೇಕಡ 20ರಷ್ಟನ್ನು ವೆಚ್ಚ ಅಂದರೆ ರೂ. 199.60 ಲಕ್ಷಗಳ 

ಅನುದಾನವನ್ನು ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಮಾತಂಇ 24 ಎಂಡಿಎ 2008, ಬೆಂಗಳೂರು, ದಿನಾಂಕ 01ನೇ ಫೆಬ್ರವರಿ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳ ಹಿನ್ನೆಲೆಯಲ್ಲಿ, ಕಿಯೋನಿಕ್ಸ್‌ ಸಂಸ್ಥೆಯ ವತಿಯಿಂದ ಗುಲ್ಬರ್ಗದಲ್ಲಿ ಮಾಹಿತಿ 

ತಂತ್ರಜ್ಞಾನ ಉದ್ಯಾನವನ್ನು ಈ ಕೆಳಕಂಡಂತೆ ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ :- 
|. ಗುಲ್ಬರ್ಗಾದಲ್ಲಿ ಕರ್ನಾಟಕ ಹೌಸಿಂಗ್‌ ಬೋರ್ಡ್‌ ಲೇಔಟ್‌ನಲ್ಲಿನ ಕಮರ್ಷಿಯಲ್‌ ಪ್ಲಾಟ್‌ ಸಂಖ್ಯೆ 5, (ಹೈಕೋರ್ಟ್‌ 
ಸರ್ಕ್ಯೂಟ್‌ ಬೆಂಚ್‌ಗೆ ಎದುರು) ಇಲ್ಲಿ ಮೂರು ಹಂತಗಳಲ್ಲಿ ರೂ. 2,590 ಲಕ್ಷಗಳ ಅಂದಾಜು ವಚ್ಚದಲ್ಲಿ ಮಾಹಿತಿ 
ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ; 

||... ರೂ. 998.31 ಲಕ್ಷದ ಅಂದಾಜು ವೆಚ್ಚದ ಮಾಹಿತಿ ತಂತ್ರಜ್ಞಾನ ಉದ್ಯಾನದ ಮೊದಲ ಹಂತದ ಅಭಿವೃದ್ಧಿಯನ್ನು 
ಕೈಗೆತ್ತಿಗೊಳ್ಳಲು ಹಾಗೂ ಸುಮಾರು 50,000 ಚದರಡಿಯ ಐದು ಮಹಡಿಗಳ ಕಟ್ಟಡವನ್ನು ನಿರ್ಮಿಸಲು; 

ll. ಸರ್ಕಾರದ ಆರ್ಥಿಕ ಬೆಂಬಲವು ಯೋಜನೆಯ ಮೊದಲ ಹಂತದ ಅಂದಾಜು ವೆಚ್ಚದ ಶೇಕಡ 20ರಷ್ಟು ಅಂದರೆ 
ರೂ. 199.00 ಲಕ್ಷಕ್ಕೆ ಸೀಮಿತವಾಗಿದ್ದು, ಪ್ರಸಕ್ತ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 5465-01-190-1-13 ಹಂತ 2 
ನಗರಗಳ ಸಲುವಾಗಿ ಕಿಯೋನಿಕ್ಸ್‌ನಲ್ಲಿ ಸಾಮ್ಯಷೇರು-ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿ-059 ಇತರೆ ಖರ್ಚು 
(ಯೋಜನೆ) ಇದರಡಿ ಲಭ್ಯವಿರುವ ಅನುದಾನದಿಂದ ರೂ. 200.00 ಲಕ್ಷಗಳನ್ನು (ಶೇಕಡ 20 ರಷ್ಟು) ರಾಜ್ಯದ 
ಪಾಲಿನ ಮೊತ್ತವಾಗಿ ನಿರ್ದೇಶಕರು, ಕರ್ನಾಟಕ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ರವರಿಗೆ ನಿರ್ದೇಶಕರು, 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ಮುಖಾಂತರ ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಿದೆ. ಉಳಿದ ವೆಚ್ಚದ ಮೊತ್ತ ರೂ. 798.71 ಲಕ್ಷಗಳನ್ನು ಕಿಯೋನಿಕ್ಸ್‌ ಸಂಸ್ಥೆಯು ತನ್ನ ಸ್ವಂತ 
ನಿಧಿಯಿಂದ ಭರಿಸತಕ್ಕದ್ದು. 
ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 

ಇವರು ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ವಿತರಿಸತಕ್ಕದ್ದು. 
ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರು ಸದರಿ ಅನುದಾನದ 
ಬಳಕೆಯ ಬಗ್ಗೆ ನಿರ್ದೇಶಕರು, ಕರ್ನಾಟಕ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತರವರಿಂದ ಉಪಯೋಗಿತಾ 
ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ ಜೊತೆಗೆ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ 
ಸರ್ಕಾರಕ್ಕೆ ಒದಗಿಸತಕ್ಕದ್ದು. 
ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ ಆಇ 07 ವೆಚ್ಚ-2/2010, ದಿನಾಂಕ 23-01-2010 ರನ್ವಯ ಆರ್ಥಿಕ ಇಲಾಖೆಯ 
ಸಹಮತಿಯ ಮೇರೆಗೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ. ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ಪಿ.ಆರ್‌. 307 ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


INFORMATION TECHNOLOGY, BIO-TECHNOLOGY AND 
SCIENCE AND TECHNOLOGY SECRETARIAT 


Sub :- Setting up of Network Operating Centre (NOC) and Incubation Facility at the proposed IT 
Parks in Belgaum, Shimoga and Gulbarga. 


Read:- 1. Letter No. STPI/B/Dir/09-10, dated 3-11-2009 from the Director, STPI, Bangalore. 
2. Letter No. DIT/NOC/STP1/2009-10/563, dated 17-11-2009 of 
The Director, Information Technology, Bio-technology, Bangalore. 
Preamble: 
The State Government intends to promote the Information Technology development in Tier Il and 
Tier Ill cities of the State. Hence, the department proposes to develop IT parks in places such as 
Shimoga, Gulbarga and Belgaum through KEONICS, Government of Karnataka undertaking under the 


೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





control of Department of Information Technology, Bio Technology and Science & Technology. The 
development of IT infrastructure includes providing high speed data communication and incubation facility 
and Network Operating Centre. 

Government of India in order to promote and facilitate software experts initiated the scheme of 
setting up of Software Technology Parks of India [STPI] which is an autonomous society under Ministry of 
Communication and Information Technology, Government of India which provides incubation facility, high 
speed data communication to the software companies in Karnataka. As per the STPI norms, State 
Government will have to provide built up space for setting up of Network Operating Centre (NOC) and an 
amount of Rs. 1.00 crore per location to develop the Incubation Centre. 

The Director, STPI vide their letter read at (1) above, has intimated that the estimated cost of the 
projects for Belgaum and Shimoga would be Rs. 3.44 crores each including operational cost and 
Gulbarga Rs. 2.7 crores. Hence, has requested to release an amount of Rs. 1.00 crore to each of the 
project as Grant-in-aid. 

Having examined the proposal, it is considered necessary to release Rs. 150 lakhs @ Rs. 50 
lakhs for each location for setting up of Network Operating Centre & Incubation Facility in Belgaum, 
Shimoga & Gulbarga for the year 2009-10 to be met out of the provision, made under Head of Account 
“3451-00-090-2-01 Information Technology-Promotion & Development - 059 Other Expenditure 
(Plan) “ for the year 2009-10. Hence, the Order. 

Government Order No. ITD 35 MDA 2009 Bangalore, dated : 01-02-2010 

In the circumstances explained in the preamble, Government are pleased to accord sanction for 
release of Rs. 150 lakhs (Rupees one hundred and fifty lakhs only) for setting up of Network Operation 
Centre (NOC) and Incubation Facility at the proposed IT Parks in Belgaum, Shimoga and Gulbarga @ Rs. 
50 lakhs for each project for the year 2009-10 to the Director of Information Technology and Bio 
Technology who shall draw the said amount and disburse the same to the Managing Director, KEONICS, 
& in turn he will disburse to the Director, Software Technology Parks of India, Bangalore subject to the 
following conditions :- 

(i) The funds released to KEONICS is to be put up under separate account with title “ 

GOK- Network Operating Centre (NOC) and Incubation Facility at IT Parks in Belgaum, 
Shimoga and Gulbarga - Project regarding” 

(ii) The funds will be operated only by MD-KEONICS. 

(iii) Funds shall not be utilized for any other purpose that intended for. 

(iv) As and when clearance is received from STPI, KEONICS will furnish quarterly expenditure 

statement clearly to the Government regularly. 

The expenditure on this account shall be met, out of the budget provision made under the 
Head of Account “3451-00-090-2-01 Information Technology-Promotion & Development 
- 059 Other Expenditure (Plan) for the year 2009-10. 

The Administrative Officer, Directorate of Information Technology & Bio Technology Department 
shall draw the said grant from the Treasury duly countersigned by the Director, Information Technology & 
Biotechnology and disburse the amount. 

The Director, Software Technology Parks of India, Bangalore shall submit the Utilization 
Certificate in the prescribed format through the Managing Director, KEONICS and the Director, 
Information Technology and Biotechnology, Bangalore. 

This Order issues with the concurrence of Finance Department vide their Note in No. FD 08 
Exp-2/2010, dated 16-01-2010. 

By Order and in the name of the Governor of Karnataka 
(M.V. Krishnamurthy) 
P.R. 308 Under Secretary to Government 
Information Technology, Bio Technology 
and Science & Technology Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೮೭ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬೆಂಗಳೂರು ವಿದ್ಯುನ್ಮಾನ ನಗರದ ಜೈವಿಕ ತಂತ್ರಜ್ಞಾನ ಪಾರ್ಕ್‌ನ ಅಭಿವೃದ್ಧಿಗಾಗಿ ಹುಡ್ಕೋ 
ಸಾಲ - ಅಸಲು ಮತ್ತು ಬಡ್ಡಿಯ ಮರುಪಾವತಿಗಾಗಿ 2010ರ ಮಾರ್ಚ್‌ ಅಂತ್ಯದ 21ನೇ 

ಕಂತಿನ ಹಣ ಬಿಡುಗಡೆ ಬಗ್ಗೆ. 


ಓದಲಾಗಿದೆ : 
1 ಸರ್ಕಾರದ ಆದೇಶ ಸಂಖ್ಯೆ : ಮಾತಂಇ 22 ಪಿಆರ್‌ಎಂ 2002 ದಿನಾಂಕ : 6-3-2003 
2. ಸರ್ಕಾರದ ಆದೇಶ ಸಂಖ್ಯೆ : ಐಟಿಡಿ 07 ಪಿಆರ್‌ಎ೦ 2009 ದಿನಾಂಕ : 30-12-2009. 
3. ನಿರ್ದೇಶಕರು, ಮಾತಂ ಜೈತಂ ನಿರ್ದೇಶನಾಲಯರವರ ಪತ್ರ ಸಂಖ್ಯೆ ಮಾತಂನಿ/ 
ಕೆಬಿಟ್ಸ್‌/ಹುಡ್ಕೋ/2009-10, ದಿ: 22-01-10. 
ಪ್ರಸ್ತಾವನೆ : 


ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 6-3-2003ರಲ್ಲಿ ಬೆಂಗಳೂರು ವಿದ್ಯುನ್ಮಾನ ನಗರದ ಜೈವಿಕ 
ತಂತ್ರಜ್ಞಾನ ಪಾರ್ಕ್‌ನ ಅಭಿವೃದ್ಧಿಗಾಗಿ ಹುಡ್ಕೋ (Housing and Urban Development Corporation) ಸಂಸ್ಥೆಯಿಂದ ರೂ. 
20.00 ಕೋಟಿ ಸಾಲವನ್ನು ಎತ್ತುವಳಿ ಮಾಡಲು ಮಂಜೂರಾತಿ ನೀಡಲಾಗಿತ್ತು. 

2005ನೇ ವರ್ಷದಿಂದ ಹುಡ್ಕೋ ಸಂಸ್ಥೆಯ ಅಸಲು, ಬಡ್ಡಿಯನ್ನು ಮರುಪಾವತಿಸಲು ಕೆಬಿಟ್ಸ್‌ ಸಂಸ್ಥೆಗೆ ತ್ರೈಮಾಸಿಕ 
ಅನುದಾನಗಳನ್ನು ಸರ್ಕಾರವು ಆಗಿಂದಾಗ್ಗೆ ಬಿಡುಗಡೆ ಮಾಡುತ್ತಲಿದೆ. 

2009-10ನೇ ಸಾಲಿನ ಆಯವ್ಯಯದಲ್ಲಿ ಸದರಿ ಸಾಲವನ್ನು ಮರುಪಾವತಿಸಲು ಲೆಕ್ಕಶೀರ್ಷಿಕೆ “5465-01-190-1-08 
(ಯೋಜನೇತರ) ಮಾಹಿತಿ ಬಾಂಡುಗಳು 240 ಸಾಲ ಮೇಲುಸ್ತುವಾರಿ' ಇದರ ಅಡಿಯಲ್ಲಿ ರೂ. 360.00 ಲಕ್ಷ 
ಒದಗಿಸಲಾಗಿದೆ. 

ಮೇಲೆ (2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಹುಡ್ಕೋ ಸಾಲದ ಬಾಬ್ತು ಹುಡ್ಕೋ ಸಂಸ್ಥೆಗೆ ಅಸಲು ಮತ್ತು 
ಬಡ್ಡಿಯ ಬಾಬ್ತು ಪಾವತಿಸಲು ದಿನಾಂಕ 30-12-2009ರ ಅಂತ್ಯದ 20ನೇ ತ್ರೈಮಾಸಿಕ ಕಂತಿನ ಹಣ ರೂ. 80,51,860/-ಗಳ 
ಅನುದಾನವನ್ನು ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ. 

ಮೇಲೆ (3)ರಲ್ಲಿ ಓದಲಾದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ಪತ್ರದಲ್ಲಿ ಹುಡ್ಕೋ 
ಸಂಸ್ಥೆಗೆ 2010ರ ಮಾರ್ಚ್‌ ಅಂತ್ಯದ ಕಂತಿನ ಮೊತ್ತ ರೂ. 80,71,756/-ಗಳನ್ನು (ಅಸಲು ರೂ. 62,50,000 + ಬಡ್ಡಿ ರೂ. 
18,21,756) 2010ರ ಮಾರ್ಚ್‌ ಅಂತ್ಯದೊಳಗಾಗಿ ಪಾವತಿ ಮಾಡಬೇಕಾಗಿರುತ್ತದೆಂದು ತಿಳಿಸುತ್ತಾ, ಸದರಿ ಮೊತ್ತವನ್ನು 
ಬಿಡುಗಡೆ ಮಾಡಲು ಕೋರಲಾಗಿದೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 07 ಪಿಆರ್‌ಎಂ 2009, ಬೆ೦ಗಳೂರು, ದಿನಾಂಕ: 1ನೇ ಫೆಬ್ರವರಿ 2010 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಹುಡ್ಕೋ ಸಂಸ್ಥೆಗೆ ಅಸಲು ಮತ್ತು ಬಡ್ಡಿಯ ಬಾಬ್ತು 
ಪಾವತಿಸಲು ದಿನಾಂಕ 31-03-2010ರ ಅಂತ್ಯದ 21ನೇ ತ್ರೈಮಾಸಿಕ ಕಂತಿನ ಹಣ ರೂ. 80,71,756/-ಗಳ (ಎಂಬತ್ತು ಲಕ್ಷದ 
ಎಪ್ಪತ್ತೊಂದು ಸಾವಿರದ ಏಳನೂರಾ ಐವತ್ತಾರು ರೂಪಾಯಿಗಳು ಮಾತ್ರ) ಅನುದಾನವನ್ನು ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು, ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಅಪರ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ಸ್‌ ಸಂಸ್ಥೆ ಇವರಿಗೆ 
ವಿತರಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ "5465-01-190-1-08 (ಯೋಜನೇತರ) ಮಾಹಿತಿ 
ಬಾಂಡುಗಳು 240 ಸಾಲ ಮೇಲುಸ್ತುವಾರಿ' ಇದರ ಅಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಸದರಿ ಅನುದಾನದ ಬಳಕೆಯ 
ಬಗ್ಗೆ ಕೆಬಿಟ್ಸ್‌ ಸಂಸ್ಥೆಯ ಅಪರ ವ್ಯವಸ್ಥಾಪಕ ನಿರ್ದೇಶಕರವರಿಂದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ಪಡೆದು ಸರ್ಕಾರಕ್ಕೆ 
ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16-5-2008 ಇದರನ್ವಯ 
ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ. ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 309 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


೮೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ ಇ ಕ ಇ 


ವಿಷಯ : ಹುಬ್ಬಳ್ಳಿಯಲ್ಲಿ ಆರ್ಯಭಟ್ಟ ಮಾಹಿತಿ ತಂತ್ರಜ್ಞಾನ ಉದ್ಯಾನದ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ 
ಮಾಡುವ ಬಗ್ಗೆ :- 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 25 ಎಂಡಿಎ 2008, ದಿನಾಂಕ 06-09-2008 
2) ಸರ್ಕಾರಿ ಅದೇಶ ಸಂಖ್ಯೆ ಐಟಿಡಿ 25 ಎಂಡಿಎ 2008, ದಿನಾಂಕ 10-08-2009 
3) ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆರವರ ಪತ್ರ ಸಂಖ್ಯೆ 
ಹೆಚ್‌ಡಿಎಂಸಿ/100/02/469/09, ದಿನಾಂಕ 13-01-2010 
ಸ್ತಾವನೆ ಹ 
ಮೇಲೆ (1ರಲ್ಲಿ ಓದಲಾದ ದಿನಾಂಕ 6-9-2008ರ ಸರ್ಕಾರಿ ಆದೇಶದಲ್ಲಿ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ 
ಮಹಾನಗರ ಪಾಲಿಕೆರವರಿಗೆ ಹುಬ್ಬಳ್ಳಿಯಲ್ಲಿ ಆರ್ಯಭಟ್ಟ ಮಾಹಿತಿ ತಂತ್ರಜ್ಞಾನ ಉದ್ಯಾನದ ಅಭಿವೃದ್ಧಿ ಯೋಜನೆಗೆ ರೂ. 1.00 
ಕೋಟಿ ಅನುದಾನವನ್ನು ಪ್ರಥಮ ಕಂತಾಗಿ ಬಿಡುಗಡೆ ಮಾಡಲಾಗಿರುತ್ತದೆ. 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ 10-08-2009ರ ಸರ್ಕಾರಿ ಆದೇಶದಲ್ಲಿ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ 
ಮಹಾನಗರ ಪಾಲಿಕೆರವರಿಗೆ ಹುಬ್ಬಳ್ಳಿಯಲ್ಲಿ ಆರ್ಯಭಟ್ಟ ಮಾಹಿತಿ ತಂತ್ರಜ್ಞಾನ ಉದ್ಯಾನದ ಅಭಿವೃದ್ಧಿ ಯೋಜನೆಗೆ ರೂ. 1.00 
ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 
ಮೇಲೆ (3)ರಲ್ಲಿ ಓದಲಾದ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆರವರ ಪತ್ರದಲ್ಲಿ ಸರ್ಕಾರದ 
ವತಿಯಿಂದ ಬಿಡುಗಡೆ ಮಾಡಲಾದ ರೂ. 200.00 ಲಕ್ಷಗಳಲ್ಲಿ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಉಳಿದಂತೆ 
ಆರ್ಯಭಟ ಐಟಿ ಪಾರ್ಕ್‌ ಅಭಿವೃದ್ಧಿಗೆ ಅಂದರೆ. Land 5080170, LAN. WAN, Broad Band ಹಾಗೂ 
ಪಾರ್ಕ್‌ನಲ್ಲಿಯ ವಿದ್ಯುತ್ತೀಕರಣಕ್ಕಾಗಿ ರೂ. 286.00 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಆರ್ಯಭಟ ಮಾಹಿತಿ ತಂತ್ರಜ್ಞಾನ ಉದ್ಯಾನಕ್ಕೆ 2009-10ನೇ 
ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾಗಿರುವ ರೂ. 2.00 ಕೋಟಿಗಳ ಅನುದಾನದಲ್ಲಿ ಉಳಿದ ರೂ. 100 ಕೋಟಿ ಅನುದಾನ 
ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಮಾತಂಇ 25 ಎಂಡಿಎ 2008, ಬೆಂಗಳೂರು, ದಿನಾಂಕ 1ನೇ ಫೆಬ್ರವರಿ 2010 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಆರ್ಯಭಟ ಮಾಹಿತಿ ತಂತ್ರಜ್ಞಾನ ಉದ್ಯಾನದ ಅಭಿವೃದ್ಧಿಗಾಗಿ 
2009-10ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾಗಿರುವ ರೂ. 2.00 ಕೋಟಿಗಳ ಅನುದಾನದಲ್ಲಿ ಉಳಿದ ರೂ. 1.00 
ಕೋಟಿ ಅನುದಾನವನ್ನು (ಒಂದು ಕೋಟಿ ರೂಪಾಯಿಗಳು ಮಾತ್ರ) ಆಯುಕ್ತರು ಹುಬ್ಬಳ್ಳಿ-ಧಾರವಾಡ ಮಹಾನಗರ 
ಪಾಲಿಕೆರವರಿಗೆ ಹಂಚಿಕೆ ಮಾಡುವ ಸಲುವಾಗಿ ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ 
ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು, ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯವರಿಗೆ 
ವಿತರಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “5465-01-190-1-12 ಹುಬ್ಬಳ್ಳಿ ಆರ್ಯಭಟ ಮಾಹಿತಿ 
ತಂತ್ರಜ್ಞಾನ ಪ ಪಾರ್ಕ್‌ (ಯೋಜನೆ)” ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. ನಿರ್ದೇಶಕರು, 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ ಆಯುಕ್ತರು. ಹುಬ್ಬಳ್ಳಿ- 
ಧಾರವಾಡ ಮಹಾನಗರ ಪಾಶ ಯವರಿಂದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ 
ಜೊತೆಗೆ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ ಆಇ 23 ವೆಚ್ಚ-2/2010, ದಿನಾಂಕ 29-1-2010ರಲ್ಲಿನ ಆರ್ಥಿಕ ಇಲಾಖೆಯ 
ಸಹಮತಿಯೊಂದಿಗೆ ಹೊರಡಿಸಿದೆ. 


(೬. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ. ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 310 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೮೯ 





ಇಂಧನ ಸಚಿವಾಲಯ 


ವಿಷಯ : ಮೆ। ದೊಡ್ಡನವರ್‌ ಬ್ರದರ್ಸ್‌, ಇವರಿಗೆ 6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆ 
ಹಂಚಿಕೆ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ ಕೆ.ಆರ್‌.ಇ.ಡಿ./08/ಡಿಬಿ/2009/929, ದಿನಾ೦ಕ 18/21-2-2009. 
2. ದಿನಾಂಕ 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ॥ ದೊಡ್ಡನವರ್‌ ಬ್ರದರ್ಸ್‌ ಇವರಿಗೆ ಬೆಳಗಾಂ ಜಿಲ್ಲೆಯಲ್ಲಿ 6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 


ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು 
ಮಂಡಿಸಲಾಗಿತ್ತು. ಮೆ। ದೊಡ್ಡನವರ್‌ ಬ್ರದರ್ಸ್‌, ಇವರಿಗೆ 6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ. ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ.- 

ಸರ್ಕಾರದ ಆದೇಶ ಸಂಖ್ಯೆ ಅಎನ್‌ 93 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ 4ನೇ ಫೆಬ್ರವರಿ 2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ॥ ದೊಡ್ಡನವರ್‌ ಬ್ರದರ್ಸ್‌ ಇವರಿಗೆ ಬೆಳಗಾಂ ಜಿಲ್ಲೆಯಲ್ಲಿ 


ಇಮಾ) ಪನು ೧೧. 


6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ :- 


(೬. 











Topo Brobccag Carat Near by villages of the 
sheet p MW Regi proposed area and Geographical ea description of the project 
No. district 
471/11 61/// Thoranahalli and Karosi | The proposed location is a combination of 
Belgaum District plain and non plain located on the S-W of 


Chikkodi Town at about 6 kms. It appears 
to be non-forest land and completely open 
type. The elevation of the site very from 
700 to 720 mtrs. 

The area is held in the following 
Geographical co-ordinates. 

Latitude : 16722'49' - 16°2349”N 
Longitude : 74°31’49” - 74°34’29”E 
Ridge peaks : Elevation varies from 700 
to 720 mtrs Amsl 














1. ಸದರಿ ಯೋಜನೆಯನ್ನು 1೧8೧018 105/6 ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು. 
2. ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 


ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 


3. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 





೮೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 


ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ 
ಪ್ರತಿ 5 ಮೆಗಾ ವ್ಯಾಟ್‌ ಸಾವರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತಕ್ಕೆ ಸಲ್ಲಿಸುವುದು. 





5 ಮೆಗಾವ್ಯಾಟ್‌ ಹಾಕಬೇಕಾಗಿರುವ ಗಾಳಿ 


ಗಾಳಿ ಶಕ್ತಿ 


ವಿದ್ಯುತ್ತಿನ ದೂರ ಸಾಮರ್ಥ್ಯ 


ಯೋಜನೆಯಲ್ಲಿ ಸಾಧಾರಣ 
ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ 


ಕಂಬ (ವಿಂಡ್‌ ಮಾಸ್ಟ್‌ಗಳ 
ಸಂಖ್ಯೆ) 





200 ಕಿ.ವ್ಯಾ 


. ನಿಂದ 300 ಕಿ.ವ್ಯಾ. 


18 


1 





300 ಕಿ.ವ್ಯಾ. 


ನಿಂದ 500 ಕಿ.ವ್ಯಾ. 


15 


1 





500 ಕಿ.ವ್ಯಾ. 


ನಿಂದ 750 ಕಿ.ವ್ಯಾ. 


12 


1 








ಇ 31 | VY 


150 ಕಿ.ವ್ಯಾ. 


ನಿಂದ 1000 ಕಿ.ವ್ಯಾ. 





8 ರಿಂದ 10 





1 





ಪಿ.ಆರ್‌.401 


5. ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 


ಮೆ 


ಿಲುಗಲ್ಲುಗಳನ್ನು ತೋರಿಸುವ 


ನಕ್ಷೆಯನ್ನು 


ತಯಾರಿಸಿ 


ಮೇಲುಸ್ತುವಾರಿವಾಗಿ 


ಕರ್ನಾಟಕ 





10. 


Il. 


ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ/ಕಂದಾಯ/ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದೊಂತಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿ೦ಗ್‌/ಎದ್ಕುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

ಕಾಲಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

ಯೋಜನೆಯನ್ನು ತ್ವರಿತವಾಗಿ ಅನುಷ್ಟಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವುದು. 

ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ 
ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ 
ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 


ಸದರಿ ಆದೇಶವನ್ನು ರದ್ದುಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್‌.ಜೆ. ಸಂಪತ್‌ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ರ್ಲ೧ 





ಇಂಧನ ಸಚಿವಾಲಯ 


ವಿಷಯ : M/s. OM Shakthi Power Producers ಇವರಿಗೆ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ ಕೆ.ಆರ್‌.ಇ.ಡಿ./06/ಓಂ ಶಕ್ತಿ/09/2014, ದಿನಾಂಕ 19/22-6-2009. 
2. ದಿನಾಂಕ 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು M/s. OM Shakthi Power Producers ಇವರಿಗೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ 
ಭೀಮನ್‌ಕಲ್‌ ಗ್ರಾಮದ ಬೆಟ್ಟಕುಮಾರಿ ಹೊಳೆಗೆ ಅಡ್ಡಲಾಗಿ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 


ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾ೦ಕ 23-10-2009 ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s. OM Shakthi Power Producers ಇವರಿಗೆ 
5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯ 
ನಿರ್ಣಯದ ಉದ್ಧೃತ ಭಾಗವನ್ನು ಈ ಕೆಳಗೆ ನೀಡಲಾಗಿದೆ :- 


a) Energy Department had directed KREDL to have a detailed Survey and investigation 
conducted on the proposal of M/s. Om Shakthi for the 5 MW project in Bhimankal village, 
Sakleshpur Taluk to find out whether this proposal ‘overlaps’, ‘conflicts’ or ‘clashes’ with 
KPCL Bettakumari Dam. 

b) The Allotment Committee considered the report prepared by KPCL bearing 
No.CEITA/IMHS, 1366 dated 23-10-2009 from the Managing Director, KPCL to KREDL 
with a copy to Principal Secretary to Government, Energy Department. The Report, 
following an inspection of the proposed location, provides details of the latitude and 
longitude of the location along with other particulars relating to the location of the weir by 
M/s. Om Shakthi Power Private Limited and the proposed Bettakumari Dam. The report 
mentions : 

“the proposal M/s. Om Shakthi Power Private Limited is not overlapping or clashing with 
the location of KPCL Bettakumari Dam. 

c) The Report also indicates that the revised proposal of Om Shakthi Power Project Limited 
does not overlap or interfere with that of M/s. Trimurthi Power Project Private Limited. 

d) The Managing Director, while forwarding the report, indicated that since the proposed 
project is very close to the Bettakumari Dam, KPCL has objected to it. The report itself 
clearly established that there is neither overlap or clash nor does it interfere with the 
KPCL project in any manner. 

ಅ) Under the circumstances, the Allotment Committee recommends the 5 MW Project for 
allotment to M/s. Om Shakthi Power Private Limited at the revised location subject to the 
following conditions : 

i. The weir should be located at a distance of not less than 750 Mfrs. On the 
downstream of the toe of the proposed KPCL dam across Bettakumari. 

ii. The FRL of the crest should be 10 mtrs. Down stream of the toe of the proposed 
KPCL Dam. The FRL/Crest of the weir should be below EL 360 Mrs. 

iii. On the construction of the Bettakumari Dam by KPCL, the independent catchment 
area for M/s. Om Shakthi Power Private Limited's Project will be reduced 
considerably. In such an event, 

iv. The company will have no right to claim any compensation from the Government, 
KPCL or from any aurhority. 


(೬. 








೮೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





Vi. 


Vii. 


The minimum tail water level for the Om Shakthi Power Project should be at least one 
meter above the MWL of the proposed weir on the downstream by M/s Trimurthi 
Power Private Limited. 

M/s. Om Shakthi Power Private Limited should furnish in writing before the 
commencement of the project that they are aware of the proposed dam across 
Bettakumari by KPCL, also of its ramifications, including reduced water management 
for this project. 

They shall also give in writing that they will have no claim what so every by KPCL 
activities. 


ಹಂಚಿಕೆ ಸಮಿತಿ ಸಭೆಯ ನಿರ್ಣಯದ ಹಿನ್ನೆಲೆಯಲ್ಲಿ, ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ :- 
ಸರ್ಕಾರದ ಆದೇಶ ಸಂಖ್ಯೆ ಅಎನ್‌ 143 ಎನ್‌ಸಿಇ 2007, ಬೆ೦ಗಳೂರು, ದಿನಾಂಕ 5ನೇ ಫೆಬ್ರವರಿ 2010 


M/s. OM Shakthi Power Producers ಇವರಿಗೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ ಭೀಮನ್‌ಕಲ್‌ 
ಗ್ರಾಮದ ಬೆಟ್ಟಕುಮೇರಿ ನದಿಗೆ ಅಡ್ಡಲಾಗಿ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು (Weir 


Latitude : 12746'50'' Longitude : 75°40’'56” Power House - Latitude : 12°44’52” Longitude : 75°40’'56”) 
ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ :- 


1 (ಅ) 
(ಆ) 


(ಇ) 


(ಈ) 


2 (ಅ) 


(ಆ) 


ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು 
ಹಂಚಿಕೆಗೊಸ್ಕರ “ಹುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣೆ ಶುಲ್ಕವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 

ಒಡಂಬಡಿಕೆಯನ್ನು ರೂ.400.00 ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ 'ಏಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು 
(ಡಿ.ಪಿ.ಆರ್‌.) ಪರಿಷ್ಕರಿಸಲು ಮೆಗಾವಾಟ್‌" ಬಿಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ. 
ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

ಯೋಜನಾ ಅಭಿವ್ಯದ್ದಿದಾರರು ಸಂಬಂಧಪಟ್ಟ ಎಲ್ಲಾ ರಾಗದಲಿ ಅಂದರೆ ಜಲಸಂಪನ್ಮೂಲ 
ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ ಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್‌ ನಿಗಮ್‌ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ 
ಇಲಾಖೆಗಳಿಂದ  ಕ್ಷಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು 
ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 

ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) ಆವಿಷ್ಠರಿಸುವುದಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ 
ಅನುಮೋದನೆ ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ಕಿಶಿಗಳ” ಒಳಗಾಗಿ "ಯೋಜನೆಯನ್ನು ಮೆಗೆಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃ ತ್ತರಾಗತಕ್ಕದ್ದು. 

ಮೇಲೆ ತಿಳಿಸಿದ 2, 3 ಮತ್ತು 4 ಅರಿಶಗೆಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿ ದಾರರು ವಿದ್ಯುತ್ತನ್ನು ಮೂರನೆಯವರಿಗೆ “ಮಾರಾಟ ಮಾಡುವ ಸ6ದರ್ಭದಲ್ಲಿ 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ 
ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ 
ಮಾಡುವ ಸಂದರ್ಭದಲ್ಲಿ ವಿದ್ಯುತ್‌ ಖರೀದಿ ಒದಂಬಡಿಕೆ (ಪಿ.ಪಿ.ಎ.) ಮಾಡಿಕೊಳ್ಳಲು ಅನುಮತಿ 
ನೀಡಲಾಗಿದೆ. 

ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ 
ಸಹಾಯ/ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ "ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೯೩ 





8. 


10. 


11, 


12. 


13. 


14. 


15. 


16. 


17. 


18. 


ಪಿ.ಆರ್‌.402 


ವಿಷಯ : 
ಓದಲಾಗಿದೆ : 


ಸಾವನೆ : 


ದರಿ 


(೬. 


ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರೂ ಸರ್ಕಾರಿ ಜಲ ವಿದ್ಯುತ್‌/ನೀರಾವರಿ 

ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು 

ಹಾಗೂ ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ 

ಪರಿಹಾರವನ್ನು ಅಭಿವೃ ದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 

ಸ್ಥಳೀಯವಾಗಿ ಉದ್ಭನಿಸುವ ಯಾವುದಾದರೂ ಆಕ್ಷೇಪ ಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಣೆಗಾರರಾಗಿರುತ್ತಾರೆ. 

ಕರ್ನಾಟಕ ವಿದ್ಯುತ್‌' ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 

ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 

ಜವಾಬ್ದಾರರಾಗಿರುತ್ತಾರೆ. 

ಸದರಿ ಆದೇಶವನ್ನು ರದ್ದುಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು 

ಹೊಂದಿರುತ್ತದೆ. 

ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 

ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ 

ಅರ್ಜಿ ಸಲ್ಲಿಸತಕ್ಕದ್ದು. 

The weir should be located at a distance of not less than 750 Mtrs. On the downstream of 


the toe of the proposed KPCL dam across Bettakumari. 


The FRL of the crest should be 10 mtrs.Down stream of the toe of the proposed KPCL 
Dam. The FRL/Crest of the weir should be below EL 360 Mitrs. 


On the construction of the Bettakumari Dam by KPCL, the independent catchment area 
for M/s. Om Shakthi Power Private Limited’s Project will be reduced considerably. In such 
an event, the company will have no right to claim any compensation from the 
Government, KPCL or from any aurhority. 


The minimum tall water level for the Om Shakthi Power Project should be at least one 
meter above the MWZL of the proposed weir on the downstream by M/s Trimurthi Power 
Private Limited. 


M/s. Om Shakthi Power Private Limited should furnish in writing before the 
commencement of the project that they are aware of the proposed dam across 
Bettakumari by KPCL, also of its ramifications, including reduced water management for 
this project. 

The Company shall also give in writing that they will have no claim what so ever by KPCL 
activities. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಸಮಾಜ ಕಲ್ಯಾಣ ಸಚಿವಾಲಯ 


ಗಂಗಾ ಕಲ್ಯಾಣ ಯೋಜನೆ ಅನುಷಾ ಿನಗೊಳಿಸುವ ಬಗ್ಗೆ 
1. ಸರ್ಕಾರಿ ANE ಸಂಖ್ಯೆ : ಸಕ 48 ಎಸ್‌ಡಿಸಿ 2008, ದಿನಾಂಕ 16-07-2009. 
2. ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 118 ಎಸ್‌ಡಿಸಿ 2009, ದಿನಾಂಕ 18-08-2009. 


ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನು ಟರ್ನ್‌ ಕೀ ಆಧಾರದ ಮೇಲೆ ಅನುಷ್ಟಾನಗೊಳಿಸಲು ಮೇಲೆ 
ಓದಲಾದ ಆದೇಶಗಳಲ್ಲಿ ಮಂಜೂರಾತಿ ನೀಡಲಾಗಿದೆ. ಯೋಜನೆಯ ಅನುಷ್ಟಾನದ ವಿವರಗಳು ಸೇರಿದಂತೆ ಉಲ್ಲೇಖಿತ 
ಯೋಜನೆ ಅಡಿ ಟೆಂಡರ್‌ ಕರೆಯುವಲ್ಲಿ ತಾಂತ್ರಿಕ ಬಿಡ್‌ ಹಾಗೂ ಆರ್ಥಿಕ ಬಿಡ್‌ನಲ್ಲಿ ನಮೂದಿಸಬಹುದಾದ ಷರತ್ತುಗಳಲ್ಲದೆ 
ಟೆಂಡರ್‌ ಆಹ್ವಾನಿಸುವ ಪ್ರಾಧಿಕಾರ, ಟೆಂಡರ್‌ ಪರಿಶೀಲಿಸುವ ಪ್ರಾಧಿಕಾರ ಹಾಗೂ ಟೆಂಡರ್‌ ಅಂಗೀಕರಿಸುವ ಪ್ರಾಧಿಕಾರಗಳನ್ನು 
ನೇಮಿಸಲಾಗಿತ್ತು. ಆದರೆ ಟರ್ನ್‌ ಕೀ ಆಧಾರದ ಮೇಲೆ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿ ಪ್ರತಿಕ್ರಿಯೆ ನೀರಸವಾಗಿರುತ್ತದೆ. 
ಆದಕಾರಣ ಸದರಿ ವಿಷಯವನ್ನು ಸರ್ಕಾರವು ಪುನಃ ಪರಿಶೀಲಿಸಿದ ನಂತರ ಗಂಗಾ ಕಲ್ಯಾಣ ಯೋಜನೆಯನ್ನು ಟರ್ನ್‌ ಕೀ 
ಆಧಾರದ ಮೇಲೆ ಅನುಷ್ಟಾನಗೊಳಿಸುವ ಬದಲು ಈ ಹಿಂದೆ ಇದ್ದ ಪದ್ಧತಿಯಲ್ಲೇ ಮುಂದುವರೆಸಲು ನಿರ್ಧರಿಸಲಾಗಿದೆ. 





೮೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 
ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಕಇ 18 ಎಸ್‌ಡಿಸಿ 2010, ಬೆ೦ಗಳೂರು, ದಿನಾಂಕ 28ನೇ ಜನವರಿ 2010 
ಗಂಗಾ ಕಲ್ಯಾಣ ಯೋಜನೆಯನ್ನು ಟರ್ನ್‌ ಕೀ ಆಧಾರದ ಮೇಲೆ ಅನುಷ್ಟಾನಗೊಳಿಸಲು ಹೊರಡಿಸಿದ ದಿನಾಂಕ 
16.07.2009ರ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ದಿನಾಂಕ 18-08-2009ರ ಆದೇಶ ರದ್ದುಗೊಳಿಸಿ ಉಲ್ಲೇಖಿತ 
ಯೋಜನೆಯನ್ನು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟು ಅನುಷ್ಟಾನಗೊಳಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


1) 


2) 
3) 
4) 


5) 
6) 


7) 


8) 


9) 


ಗಂಗಾ ಕಲ್ಯಾಣ ಯೋಜನೆಯಡಿ ನಾಲ್ಕು ನಿಗಮಗಳ ಪರವಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲೇವಾರು 
ಟೆಂಡರ್‌ಗಳನ್ನು ಡಾ| ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು 
ಕರೆಯುವುದು. 


ಈ ಯೋಜನೆಯಡಿ ಕೊಳವೆ ಬಾವಿಗಳನ್ನು “ನೀರಿಲ್ಲದಿದ್ದರೆ ಹಣವಿಲ್ಲ” (೧೦ water no money) 
ಎಂಬುದರ ಆಧಾರದ ಮೇಲೆ ಕೊರೆಯಬೇಕಾಗಿರುತ್ತದೆ. 


ಅಂತಹ ಟೆಂಡರ್‌ಗಳನ್ನು ಇ-ಟೆಂಡರ್‌ ಮೂಲಕ ಆಹ್ವಾನಿಸುವುದು. 
ಒಬ್ಬ ಟೆಂಡರ್‌ದಾರರು ಗರಿಷ್ಠ 3 ಜಿಲ್ಲೆಗಳಿಗೆ ಟೆ೦ಡರ್‌ ಸಲ್ಲಿಸಬಹುದಾಗಿರುತ್ತದೆ. 
ಟೆಂಡರ್‌ದಾರರು 3 ರಿಗ್‌ಗಳನ್ನು ಸ್ವಂತವಾಗಿ ಅಥವಾ ಲೀಜ್‌ ಆಧಾರದ ಮೇಲೆ ಹೊಂದಿರಬೇಕು. 


ಪ್ರತಿ ಜಿಲ್ಲೆಗೆ ಪ್ರತ್ಯೇಕವಾಗಿ ರಿಗ್‌ಗಳ ನೊಂದಣಿ ಸಂಖ್ಯೆಯನ್ನು ನಮೂದಿಸಿ ಟೆಂಡರ್‌ ಸಲ್ಲಿಸಬೇಕಾಗಿದೆ. 
ಅಂದರೆ ಟೆಂಡರ್‌ದಾರರು ಒಂದು ಜಿಲ್ಲೆಗಿಂತ ಹೆಚ್ಚಿನ ಜಿಲ್ಲೆಗಳಿಗೆ ಭಾಗವಹಿಸಲು ಇಚ್ಛಿಸಿದಲ್ಲಿ ಒಂದು 
ಜಿಲ್ಲೆಯಲ್ಲಿ ನಮೂದಿಸಿದ ರಿಗ್‌ಗಳ ನೋಂದಣಿ ಸಂಖ್ಯೆಗಳನ್ನು ಬೇರೆ ಜಿಲ್ಲೆಗಳಲ್ಲಿ ಸಲ್ಲಿಸಿದ ಟೆಂಡರ್‌ನಲ್ಲಿ 
ನಮೂದಿಸಬಾರದು. 


ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದರೂ ಒಂದು ವರ್ಷದಲ್ಲಿ ಟೆಂಡರ್‌ದಾರರ ವಾರ್ಷಿಕ ವಹಿವಾಟು 
ಕನಿಷ್ಟ ರೂ.50.00 ಲಕ್ಷಗಳು ಇರಬೇಕು. ಇದಕ್ಕೆ ಪೂರಕವಾಗಿ ಚಾರ್ಟರ್ಡ್‌ ಅಕೌಂಟೆಂಟ್‌ ಇವರು 
ದೃಢೀಕರಿಸಿದ balance sheet, profit & loss account ಸಲ್ಲಿಸಬೇಕು. 


ಟೆಂಡರ್‌ದಾರರು ಇತ್ತೀಚೆಗೆ ಸಲ್ಲಿಸಿದ Income tax returns ಹಾಗೂ 1೧0೦076 tax department ನ 
ಸ್ವೀಕೃತಿಯೊಂದಿಗೆ ಸಲ್ಲಿಸಬೇಕು. 

ಆಯಾ ನಿಗಮಗಳ ವಿಚಕ್ಷಣಾ ದಳಗಳು, ಒಬ್ಬ ಗುತ್ತಿಗೆದಾರರು ಕೊರೆದ ಒಟ್ಟು ಬಾವಿಗಳಲ್ಲಿ ಶೇ. 10ನ್ನು 
ರ್ಯಾಂಡಮ್‌ ಆಗಿ ಪರಿಶೀಲನೆ ನಡೆಸಿದಾಗ ಕೊಳವೆಬಾವಿ ಆಳ ಮತ್ತು ಕೇಸಿಂಗ್‌ ಪೈಪ್‌ನ ಅಳತೆಯಲ್ಲಿ 
ವ್ಯತ್ಯಾಸ ಕಂಡುಬಂದಲ್ಲಿ ಪರಿಶೀಲನೆ ನಡೆಸಿದ ಕೊಳವೆ ಬಾವಿಗಳಲ್ಲಿ ಗರಿಷ್ಠ ವ್ಯತ್ಯಾಸ ಬ೦ದ ಅಳತೆಗಳನ್ನು 
ಗುತ್ತಿಗೆದಾರರು ಕೊರೆದ ಎಲ್ಲಾ ಬಾವಿಗಳಿಗೆ ಅನ್ವಯಿಸಿ ಹಣ ಕಡಿತ ಮಾಡುವುದು. 


10) ಕೊಳವೆಬಾವಿಯನ್ನು ಕೊರೆದ ನಂತರ ನೀರಿನ ಇಳುವರಿ ಪ್ರಮಾಣವನ್ನು "'೪-ಗಂtಂh” ವಿಧಾನದಿಂದ 


11) 


ನಿಗಮದ ಅಧಿಕಾರಿಗಳು ದೃಢೀಕರಿಸಿ ಬಿಲ್ಲನ್ನು ಸಲ್ಲಿಸಬೇಕು. ಅ೦ತಹ ಬಿಲ್ಲಿನ ಮೊತ್ತದ ಮೇಲೆ ಶೇ.80 ರಷ್ಟು 
ಹಣವನ್ನು ಪಾವತಿಸುವುದು. 

ಕೊರೆದ ಕೊಳವೆಬಾವಿಗಳಿಗೆ ಪಂಪ್‌ಸೆಟ್‌ಗಳನ್ನು ಅಳವಡಿಸುವ ಮುಂಚೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 
ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ 
ಭೂವಿಜ್ಞಾನಿಗಳಿಂದ ಏರ್‌ ಲೈನ್‌ ವಿಧಾನದಿಂದ ನೀರಿನ ಇಳುವರಿ ಪರೀಕ್ಷೆ ನಡೆಸಿ ಪ್ರಮಾಣಪತ್ರ ಪಡೆದು 
ಪಂಪ್‌ಸೆಟ್‌ಗಳನ್ನು ಯಶಸ್ವಿಯಾಗಿ ಅಳವಡಿಸಿದ ನಂತರ ಅಥವಾ ಒಂದು ವೇಳೆ “8೩1೧6” ವಿಧಾನದಲ್ಲಿ 
ನೀರಿನ ಅಳತೆ ಮಾಡದಿದ್ದಲ್ಲಿ ಪಂಪ್‌ಸೆಟ್‌ಗಳನ್ನು ಅಳವಡಿಸಿ ಎದ್ಯುದ್ಧೀಕರಣವಾದ ನಂತರ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆ ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಭೂವಿಜ್ಞಾನಿಗಳಿಂದ ಇಳುವರಿ ಪರೀಕ್ಷೆ ಮಾಡಿಸಿ ಪ್ರಮಾಣಪತ್ರ ಸಲ್ಲಿಸಿದ ನಂತರವೇ 
ಶೇ.10 ರಷ್ಟು ಹಣವನ್ನು ನೀಡತಕ್ಕದ್ದು. 


12) ಕೊನೆಯ ಶೇ.10 ರಷ್ಟು ಬಿಲ್ಲಿನ ಮೊತ್ತವನ್ನು ಎದ್ಯುದ್ಧೀಕರಣಗೊಳಿಸಿದ ದಿನಾಂಕದಿಂದ ಒಂದು ವರ್ಷ 


ಗ್ಯಾರಂಟಿ ಅವಧಿ ಮುಗಿದ ನಂತರ ಪಾವತಿಸುವುದು ಅಥವಾ ಇಳುವರಿ ಪರೀಕ್ಷೆ ನಡೆಸಿ ಪಂಪ್‌ ಮೋಟಾರ್‌ 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೯೫ 





ಯಶಸ್ವಿಯಾಗಿ ಅಳವಡಿಸಿದ ನಂತರ ಅಷ್ಟೇ ಮೊತ್ತಕ್ಕೆ ಬ್ಯಾಂಕ್‌ ಗ್ಯಾರಂಟಿ ನೀಡಿದಲ್ಲಿ ಗುತ್ತಿಗೆದಾರರಿಗೆ ಹಣ 
ಪಾವತಿಸುವುದು. 

13) ಜಿಲ್ಲಾ ವ್ಯವಸ್ಥಾಪಕರು ಕೊಳವೆಬಾವಿ ಕೊರೆಯಲು ಕಾರ್ಯಾದೇಶ ನೀಡಿದ ದಿನಾಂಕದಿಂದ 30 ದಿನಗಳ 
ಒಳಗೆ ಕೊರೆಯದೇ ಇದ್ದ ಪಕ್ಷದಲ್ಲಿ, ಒಂದು ವಾರ ತಡವಾದಲ್ಲಿ ಕೊಳವೆಬಾವಿ ಕೊರೆಯಲು ತಗಲುವ 
ವೆಚ್ಚಕ್ಕೆ ಶೇ.0.5 ರಷ್ಟು ಎರಡು ವಾರಕ್ಕೆ ಶೇ.1.00 ಮೂರು ವಾರಕ್ಕೆ ಶೇ.15 ನಾಲ್ಕನೇ ವಾರಕ್ಕೆ ಶೇ.2.00 
ರಷ್ಟು ದಂಡವನ್ನು ವಿಧಿಸುವುದು. ಗಡುವಿನ ನಂತರದ 4 ವಾರಗಳು ಕಳೆದರೂ ಕೊಳವೆಬಾವಿಗಳನ್ನು 
ಕೊರೆಯದೇ ಹೋದಲ್ಲಿ ಇ.ಎಂ.ಡಿ./ಬ್ಯಾಂಕ್‌ ಗ್ಯಾರಂಟಿಯಲ್ಲಿ ದಂಡದ ಮೊತ್ತವನ್ನು ಮುಟ್ಟುಗೋಲು 
ಹಾಕಿಕೊಳ್ಳುವುದು. 


14) ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಿದ ಇಲ್ಲಾ ಕೊಳವೆಬಾವಿಗಳನ್ನು ಯಶಸ್ವಿಯಾಗಿ ಕೊರೆದು 
ವಿದ್ಯುದ್ದೀಕರಣ ದಿನಾಂಕದಿಂದ ಒಂದು ವರ್ಷ ಗ್ಯಾರಂಟಿ ಅವಧಿ ಮುಗಿದ ನಂತರ ಇ.ಎಂ.ಡಿ. ಮೊತ್ತವನ್ನು 
ಹಿಂತಿರುಗಿಸುವುದು. 


15) ಕಾರ್ಯಾದೇಶ ಪಡೆದ ನಂತರ ಇ.ಎಂ.ಡಿ. ಹಣವನ್ನು ಹಿಂದೆ ಪಡೆಯಲು ಗುತ್ತಿಗೆದಾರರು ಇಚ್ಛಿಸಿದಲ್ಲಿ 
ಅದಕ್ಕೆ ಸಮಾನ ಮೊತ್ತದ ಬ್ಯಾಂಕ್‌ ಗ್ಯಾರಂಟಿ ನೀಡಿದಲ್ಲಿ ಇ.ಎಂ.ಡಿ. ಹಿ೦ದಿರುಗಿಸುವುದು. 


16) ಕೊಳವೆಬಾವಿಯ ಕನಿಷ್ಟ, ಇಳುವರಿ ಪ್ರತಿ ಗಂಟೆಗೆ 1000 ಗ್ಯಾಲನ್‌ಗಳಿಗೆ ಗುತ್ತಿಗೆದಾರರು ಗ್ಯಾರಂಟಿ 
ಕೊಡಬೇಕು. ಒಂದು ವೇಳೆ ಯಾವುದೇ ಹಂತದಲ್ಲಿ ಅಥವಾ ವಿದ್ಯುದ್ದೀಕರಣವಾದ ದಿನಾಂಕದಿಂದ ಒಂದು 
ವರ್ಷದ ಅವಧಿಯವರೆಗೆ ಕಡಿಮೆಯಾದಲ್ಲಿ ಹೊಸ ಕೊಳವೆಬಾವಿಯನ್ನು ಗುತ್ತಿಗೆದಾರರ ಖರ್ಚಿನಲ್ಲಿ 
ಉಚಿತವಾಗಿ ಕೊರೆದು ಕೊಡಬೇಕು. ತಪ್ಪಿದಲ್ಲಿ ಗುತ್ತಿಗೆದಾರರಿಗೆ ಪಾವತಿಸಲು ಬಾಕಿಯಿರುವ ಹಣದಲ್ಲಿ 
ಅಥವಾ ಇ.ಎಂ.ಡಿ./ಬ್ಯಾಂಕ್‌ ಗ್ಯಾರಂಟಿ ಮೊತ್ತದಲ್ಲಿ ಮುಟ್ಟುಗೋಲು ಹಾಕಿಕೊಂಡು ಇತರೆ ಗುತ್ತಿಗೆದಾರರಿಂದ 
ಹೊಸದಾಗಿ ಕೊಳವೆಬಾವಿಯನ್ನು ಕೊರೆಯಿಸಿ ಕೊಡುವುದು. 

17) ಸಬ್‌ಮರ್ಸಿಬಲ್‌ ಪಂಪ್‌ಸೆಟ್‌ನ್ನು ಸಮರ್ಪಕವಾಗಿ ಅಳವಡಿಸಲು ಸಾಧ್ಯವಾಗದೇ ಇದ್ದಲ್ಲಿ ಅಂತಹ 
ಕೊಳವೆಬಾವಿಗಳನ್ನು ಪುನಃ ಕೊರೆಯುವ ಯಂತ್ರದಿಂದ ಗುತ್ತಿಗೆದಾರರ ಸ್ವಂತ ಖರ್ಚಿನಲ್ಲಿ ಫ್ಲಶ್‌ 
ಮಾಡಿಸಬೇಕು. ತಪ್ಪಿದ್ದಲ್ಲಿ ಬೇರೆ ಗುತ್ತಿಗೆದಾರರಿಂದ ಮಾಡಿಸಿ ತಗಲುವ ವೆಚ್ಚವನ್ನು ಪಾವತಿಸಲು 
ಬಾಕಿಯಿರುವ ಮೊತ್ತದಿಂದ ಇ.ಎಂ.ಡಿ./ಬ್ಯಾಂಕ್‌ ಗ್ಯಾರಂಟಿ ಮೊತ್ತದಿಂದ ಕಡಿತಗೊಳಿಸುವುದು. 


18) ಕನಿಷ್ಠ 1000 ಜಿ.ಪಿ.ಹೆಚ್‌. ನೀರಿಲ್ಲದಿದ್ದರೆ ಯಾವುದೇ ಹಣ ನೀಡಲಾಗುವುದಿಲ್ಲ. 


19) ಟೆಂಡರ್‌ದಲ್ಲಿ ಅಂಗೀಕರಿಸಿದ ದರಗಳು 12 ತಿಂಗಳುಗಳ ಅವಧಿಗೆ ಅನ್ವಯಿಸುತ್ತದೆ. ನಂತರದ ಅವಧಿಯನ್ನು 
ವಿಸ್ತರಿಸುವ ಅಧಿಕಾರವನ್ನು ಟೆಂಡರ್‌ ಅಂಗೀಕರಿಸುವ ಪ್ರಾಧಿಕಾರವು ಹೊಂದಿರುತ್ತದೆ. 


20) ಒಂದು ಜಿಲ್ಲೆಗೆ ಅವಶ್ಯಕತೆ ಇದ್ದಲ್ಲಿ ಒಂದಕ್ಕಿಂತ ಹೆಚ್ಚಿನ ಟೆಂಡರ್‌ದಾರರನ್ನು ಎಲ್‌-1 
ಅಂಗೀಕರಿಸುವ ಅಧಿಕಾರ ಟೆಂಡರ್‌ ಅಂಗೀಕರಿಸುವ ಪ್ರಾಧಿಕಾರಕ್ಕೆ ಇರುತ್ತದೆ. 


ದರದಲ್ಲಿ 


ಸದರಿ ಯೋಜನೆಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ (1999) ಹಾಗೂ 


ಅದರ ಅಡಿ ರೂಪಿಸಿರುವ ನಿಯಮಗಳನ್ವಯ ಅನುಷ್ಟಾನಗೊಳಿಸಲು ಈ ಕೆಳಗಿನ ಸಮಿತಿಗಳನ್ನು ರಚಿಸಲಾಗಿದೆ. 


ಟೆಂಡರ್‌ ಆಹ್ಹಾನಿಸುವ ಪ್ರಾಧಿಕಾರ/ಅಧಿಕಾರಿ 


ಪ್ರಧಾನ ವ್ಯವಸ್ಥಾಪಕರು (ಅಭಿವೃದ್ಧಿ), ಡಾ| ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯಮಿತ, ಬೆ೦ಗಳೂರು 


(ನಾಲ್ಕು ನಿಗಮಗಳ ಪರವಾಗಿ). 
ಟೆಂಡರ್‌ ಪರಿಶೀಲನಾ ಸಮಿತಿ 





1) ವ್ಯವಸ್ಥಾಪಕ ನಿರ್ದೇಶಕರು, ಡಾ| ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯಮಿತ 





2) ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸದಸ್ಮರು 
ನಿಗಮ ನಿಯಮಿತ 











3) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ | ಸದಸ್ಯರು 











೮೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 








4) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಸದಸ್ಯರು 





5) ಮುಖ್ಯ ಅಭಿಯಂತರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸದಸ್ಯರು 


ಇಂಜಿನಿಯರಿಂಗ್‌ ಇಲಾಖೆ, ಆನಂದರಾವ್‌ ವೃತ್ತ, ಬೆ೦ಗಳೂರು 





6) ಮುಖ್ಯ ಅಭಿಯಂತರರು, ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, | ಸದಸ್ಯರು 
ಬೆಂಗಳೂರು 








7) | ಪ್ರಧಾನ ವ್ಯವಸ್ಥಾಪಕರು (ಅಭಿವೃದ್ಧಿ). ಡಾ॥ ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ | ಸದಸ್ಯ-ಕಾರ್ಯದರ್ಶಿ 
ನಿಯಮಿತ 











ಟೆಂಡರ್‌ ಅಂಗೀಕರಿಸುವ ಪ್ರಾಧಿಕಾರ 








1 | ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಅಧ್ಯಕ್ಷರು 
2) ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸದಸ್ಯರು 
ನಿಗಮ ನಿಯಮಿತ 





3) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ | ಸದಸ್ಯರು 





4) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅಲ್ಲಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಸದಸ್ಯರು 





5) ಮುಖ್ಯ ಅಭಿಯಂತರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ | ಸದಸ್ತರು 


ಇಂಜಿನಿಯರಿಂಗ್‌ ಇಲಾಖೆ, ಆನಂದರಾವ್‌ ವೃತ್ತ, ಬೆ೦ಗಳೂರು 





6) | ಮುಖ್ಯ ಅಭಿಯಂತರರು, ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, | ಸದಸ್ಯರು 
ಬೆ೦ಗಳೂರು 








7) ವ್ಯವಸ್ಥಾಪಕ ನಿರ್ದೇಶಕರು, ಡಾ| ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯಮಿತ ಸದಸ್ಯ-ಕಾರ್ಯದರ್ಶಿ 











ಅಂತಹ ಟೆಂಡರ್‌ನಲ್ಲಿ ಭಾಗವಹಿಸಲು ಇರಬೇಕಾದ ಅರ್ಹತೆ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು, 
ನಿರ್ವಹಿಸಬೇಕಾದ ಕಾಮಗಾರಿಗಳು ಮತ್ತು ಸಂಬಂಧಿಸಿದ ವಿಶಿಷ್ಟತೆಗಳು, ಹಣ ಪಾವತಿ ವಿಧಾನ, ಟೆಂಡರ್‌ ನಿಬಂಧನೆ ಮತ್ತು 
ಷರತ್ತುಗಳನ್ನು ವಿವರಿಸುವ ತಾಂತ್ರಿಕ ಬಿಡ್‌ (technical bid) ಹಾಗೂ ಆರ್ಥಿಕ ಬಿಡ್‌ (nancial bid) ನ್ನು ವ್ಯವಸ್ಥಾಪಕ 
ನಿರ್ದೇಶಕರು, ಡಾ| ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ಇವರು ರೂಪಿಸುವುದು. ಈ ನಿಬಂಧನೆ ಮತ್ತು ಷರತ್ತುಗಳಲ್ಲಿ 
(ತಾಂತ್ರಿಕ ಬಿಡ್‌, ಆರ್ಥಿಕ ಬಿಡ್‌) ಯಾವುದೇ ಬದಲಾವಣೆ ತರಲು “ಟೆಂಡರ್‌ ಅಹ್ವಾನಿಸುವ ಪ್ರಾಧಿಕಾರ” ಇಚ್ಛಿಸಿದಲ್ಲಿ 
“ಟೆಂಡರ್‌ ಅಂಗೀಕರಿಸುವ ಪ್ರಾಧಿಕಾರ”ದ ಅನುಮೋದನೆ ಪಡೆಯಬೇಕಾಗಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಂ. ಬಾಟೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಪಿ.ಆರ್‌.403 ಸಮಾಜ ಕಲ್ಯಾಣ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : "ತುಮಕೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ' ಎಂಬ ಪುಸ್ತಕದ ಮುದ್ರಣ - ಸರ್ಕಾರದ 
ಮಂಜೂರಾತಿ. 
ಓದಲಾಗಿದೆ : ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಮೈಸೂರು ರವರ ಪತ್ರಸಂಖ್ಯೆ 
ಡಿ.ಎ.ಎಂ./ಪ್ರ.ವಿ.ಮೈಸೂರು -2009-10, ದಿನಾಂಕ 31-12-2009. 
ಪ್ರಸ್ತಾವನೆ : 
ಮೇಲೆ ಓದಲಾದ ದಿನಾಂಕ 31-12-2009ರ ಪತ್ರದಲ್ಲಿ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ಇಲಾಖೆ ಇವರು ಪ್ರಸ್ತಾವನೆ ಸಲ್ಲಿಸಿ, "ತುಮಕೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ' ಎ೦ಬ ಪುಸ್ತಕವನ್ನು ಮುದ್ರಿಸಲು 
ಪ್ರಸ್ತಾಪಿಸಿರುತ್ತಾರೆ. 2009-10ನೇ ಆರ್ಥಿಕ ಸಾಲಿನ ಮುಂದುವರೆದ ಯೋಜನಾ ಕಾರ್ಯಕ್ರಮದಡಿ ಲೆಕ್ಕಶೀರ್ಷಿಕೆ 2205-00- 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೯೭ 





103-0-01 (ಯೋಜನೆ) 059 ಇತರ ಖರ್ಚುಗಳಡಿ ಸಂಶೋಧನಾ ಪ್ರಕಟಣೆಗಳಿಗಾಗಿ ರೂ.20.00 ಲಕ್ಷಗಳನ್ನು 
ನಿಗದಿಗೊಳಿಸಲಾಗಿದ್ದು, ಇದರಡಿ ಉದ್ದೇಶಿತ ಪುಸ್ತಕವನ್ನು ಮುದ್ರಣ ಮಾಡಲು, ಪಾರದರ್ಶಕ ನಿಯಮಾನುಸಾರ ಟೆಂಡರ್‌ 
ಪ್ರಕಟಣೆಯನ್ನು ಕೈಗೊಂಡು ಅತ್ಯಂತ ಕಡಿಮೆ ದರವನ್ನು ಸಲ್ಲಿಸುವ ಮುದ್ರಣಕಾರರಿ೦ದ ಮುದ್ರಿಸಲು ಕೋರಿರುವರು, ಸದರಿ 
ಮುದ್ರಣಕ್ಕಾಗಿ ವೆಚ್ಚವಾಗುವ ರೂ.1,26,700-00 ಲಕ್ಷ ಹಣವನ್ನು ಭರಿಸಲು ಕೋರಿರುವರು. 

ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 15 ಕೆಎಂಯು 2010, ಬೆಂಗಳೂರು, ದಿನಾಂಕ 5ನೇ ಫೆಬ್ರವರಿ 2010 

“ತುಮಕೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ' ಎಂಬ ಕನ್ನಡ ಆವೃತ್ತಿಯ ಒಟ್ಟು 500 ಪುಸ್ತಕಗಳ 
ಮುದ್ರಣಕ್ಕಾಗಿ ರೂ.1,26,700-00 (ರೂ. ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ಏಳುನೂರು ಮಾತ್ರ) ಹಣವನ್ನು ನಿರ್ದೇಶಕರು, 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆಗೆ 2009-10ನೇ ಸಾಲಿನಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ. 

ಈ ಸಂಬಂಧ ಉಂಟಾಗುವ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2205-00-103-0-01 
(ಯೋಜನೆ) 059 ಇತರೆ ಖರ್ಚುಗಳಡಿಯಲ್ಲಿ ಭರಿಸತಕ್ಕದ್ದು. 

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಸಹಮತಿಯನ್ನು ಅನಧಿಕೃತ ಟಿಪ್ಪಣಿ ಸಂಖ್ಯೆ : 
ಶಿಇ 128 ಐಎಫ್‌ (ಬಿಎ) 2010 ದಿನಾಂಕ 20-1-2010 ರಲ್ಲಿ ಪಡೆದು ಹಾಗೂ ಇಲಾಖಾ ಕಾರ್ಯದರ್ಶಿಗಳಿಗೆ ಸರ್ಕಾರದ 
ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 96 ದಿನಾ೦ಕ 10-7-96 ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ 
ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 

ಪಿ.ಆರ್‌.404 (ಆಡಳಿತ ಕನ್ನಡ) 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 


ವಿಷಯ : Hampi Fabled Capital of Vijayanagara Empire (Splendor that was Hampi) - 
ಪುಸ್ತಕವನ್ನು ಆಂಗ್ಲ ಆವೃತ್ತಿಯಲ್ಲಿ ಮುದ್ರಣ ಮಾಡುವ ಕುರಿತು - ಮಂಜೂರಾತಿ. 


ಓದಲಾಗಿದೆ : ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಮೈಸೂರು ರವರ ಪತ್ರಸಂಖ್ಯೆ 
ಡಿ.ಎ.ಎಂ./ಪ್ರ.ವಿ.ಮೈಸೂರು-2009-10, ದಿನಾಂಕ 31-12-2009. 
ಸ್ತಾವನೆ : 
ಮೇಲೆ ಓದಲಾದ ದಿನಾಂಕ 31-12-2009ರ ಪತ್ರದಲ್ಲಿ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ಇಲಾಖೆ ಇವರು ಪ್ರಸ್ತಾವನೆ ಸಲ್ಲಿಸಿ, Hampi Fabled Capital of Vijayanagara Empire (Splendor that was 
Hampi) - ಪುಸ್ತಕವನ್ನು ಆಂಗ್ಲ ಆವೃತ್ತಿಯಲ್ಲಿ ಮುದ್ರಣ ಮಾಡುವ ಕುರಿತು ಪ್ರಸ್ತಾಪಿಸಿರುತ್ತಾರೆ. 2009-10 ನೇ ಆರ್ಥಿಕ 
ಸಾಲಿನ ಮುಂದುವರಿದ ಯೋಜನಾ ಕಾರ್ಯಕ್ರಮದಡಿ ಲೆಕ್ಕಶೀರ್ಷಿಕೆ 2205-00-103-0-01 (ಯೋಜನೆ) 059 ಇತರ 
ಖರ್ಚುಗಳಡಿ ಸಂಶೋಧನಾ ಪ್ರಕಟಣೆಗಳಿಗಾಗಿ ರೂ.20.00 ಲಕ್ಷಗಳನ್ನು ನಿಗದಿಗೊಳಿಸಲಾಗಿದ್ದು, ಇದರಡಿ ಉದ್ದೇಶಿತ 
ಪುಸ್ತಕವನ್ನು ಮುದ್ರಣ ಮಾಡಲು, ಪಾರದರ್ಶಕ ನಿಯಮಾನುಸಾರ ಟೆಂಡರ್‌ ಪ್ರಕಟಣೆಯನ್ನು ಕೈಗೊಂಡು ಅತ್ಯಂತ ಕಡಿಮೆ 
ದರವನ್ನು ಸಲ್ಲಿಸಿರುವ ಮುದ್ರಣಕಾರರಿಂದ ಕರಾರು ಒಪ್ಪಂದವನ್ನು ಮಾಡಿಕೊಂಡು ಆದೇಶವನ್ನು ನೀಡಲಾಗಿದೆಯೆಂದು 
ತಿಳಿಸಿರುವರು. ಸದರಿ ಮುದ್ರಣಕ್ಕಾಗಿ ವೆಚ್ಚವಾಗುವ ರೂ.9.38 ಲಕ್ಷ ಹಣವನ್ನು ಭರಿಸಲು ತಾಳೆಪಟ್ಟಯೊಂದಿಗೆ ಸಲ್ಲಿಸಿ 
ಆಡಳಿತಾತ್ಮಕ ಅನುಮೋದನೆ ಕೋರಿರುವರು. 


ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 


(೬. 


ರ೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 13 ಕೆಎಂಯು 2010, ಬೆಂಗಳೂರು, ದಿನಾಂಕ 5ನೇ ಫೆಬ್ರವರಿ 2010 


Hampi Fabled Capital of Vijayanagara Empire (Splendor that was Hampi) - ಪುಸ್ತಕವನ್ನು 
ಆಂಗ್ಲ ಆವೃತ್ತಿಯಲ್ಲಿ ಮುದ್ರಣ ಮಾಡುವ ಕುರಿತು, , ಪ್ರಾಚ್ಯವಸ್ತು ಮತ್ತು ಸಂಗಹಾಲಯಗಳ ಇಲಾಖೆಗೆ 2009-10ನೇ ಸಾಲಿನ 
ಆಯವ್ಯಯದಲ್ಲಿ ರೂ.9.38 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಮಂಜೂರಾತಿ ಆದೇಶ ನೀಡಿದೆ. 


ಈ ಸಂಬಂಧ ಉಂಟಾಗುವ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2205-00-103-0-01 
(ಯೋಜನೆ) 059 ಇತರೆ ಖರ್ಚುಗಳಡಿಯಲ್ಲಿ ಭರಿಸತಕ್ಕದ್ದು. 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಸಹಮತಿಯನ್ನು ಅನಧಿಕೃತ ಟಿಪ್ಪಣಿ ಸಂಖ್ಯೆ : 
ಶಿಇ 125 ಐಎಫ್‌ (ಬಿಎ) 2010 ದಿನಾಂಕ 20-1-2010 ರಲ್ಲಿ ಪಡೆದು ಹಾಗೂ ಇಲಾಖಾ ಕಾರ್ಯದರ್ಶಿಗಳಿಗೆ ಸರ್ಕಾರದ 
ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 96 ದಿನಾಂಕ 10-7-96 ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ 
ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.405 ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
(ಆಡಳಿತ ಕನ್ನಡ) 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯ ಡಿ.ವಿ. ಗುಂಡಪ್ಪನವರ 
125ನೇ ಜನ್ಮದಿನೋತ್ಸವ ಸ್ಮರಣೆಯಲ್ಲಿ ಸಂಸ್ಥೆಯ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಡಿ.ವಿ.ಜಿ. ಸ್ಟಾರಕ 


ಭವನ ನಿರ್ಮಾಣವನ್ನು ಪೂರೈಸಲು ರೂ.1.50 ಕೋಟಿಗಳ ಸಹಾಯಧನ ನೀಡುವ ಬಗ್ಗೆ. 


ಓದಲಾಗಿದೆ : ಕಾರ್ಯದರ್ಶಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಇವರ ಪತ್ರ ಸಂಖ್ಯೆ 5800/08-09, ದಿನಾಂಕ 
16-01-2010. 


ಸಾವನೆ : 

ಮೇಲೆ ಓದಲಾದ ದಿನಾ೦ಕ 16-01-2010 ರ ಪತ್ರದಲ್ಲಿ ಕಾರ್ಯದರ್ಶಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ 
ಇವರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯು ಅನೇಕ ಸಾರ್ವಜನಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದು, 
ಅನೇಕ ಪ್ರಮುಖ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಆದ್ದರಿಂದ ಈ ಸಂಸ್ಥೆಯ ಸ್ಥಾಪಕರಾದ ಪೂಜ್ಯ ಡಿ.ವಿ. ಗುಂಡಪ್ಪನವರ 
125ನೇ ಜನ್ಮ ದಿನೋತ್ಸವ ಅಂಗವಾಗಿ ಸಂಸ್ಥೆಯ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಡಿ.ವಿ.ಜಿ. ಸ್ಮಾರಕ ಭವನ 
ನಿರ್ಮಾಣವನ್ನು ಪೂರೈಸಲು ರೂ.1.50 ಕೋಟಿಗಳನ್ನು 2010-11 ನೇ ಸಾಲಿನ ಆಯವ್ಯಯದಲ್ಲಿ ಅನುಮೋದನೆ ನೀಡಿ 
ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಹಾಗೂ ಇವರ ಪ್ರಸ್ತಾವನೆಯ ಪತ್ರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು “2009- 
10ನೇ ಆಯವ್ಯಯದಲ್ಲಿ 2 ಕಂತುಗಳಲ್ಲಿ ಕೂಡಲೇ 1.50 ಕೋಟಿ ಬಿಡುಗಡೆ ಮಾಡಲು ಆದೇಶಿಸಿರುತ್ತಾರೆ” ಆರ್ಥಿಕ ಇಲಾಖೆ 
ಮೊದಲನೆಯ ಕಂತಾಗಿ ರೂ.75.00 ಲಕ್ಷ ಬಿಡುಗಡೆ ಮಾಡಲು ಸಹಮತಿಸಿರುತ್ತಾರೆ. 


ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 11 ಸ್ಮಾಪ್ರನಿ 2010, ಬೆಂಗಳೂರು, ದಿನಾಂಕ 4ನೇ ಫೆಬ್ರವರಿ 2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸ್ಥಾಪಕರಾದ ಪೂಜ್ಯ ಡಿ.ವಿ. 
ಗುಂಡಪ್ಪನವರ ಹೆಸರಿನಲ್ಲಿ ಸಂಸ್ಥೆಯ ಆವರಣದಲ್ಲಿ ಸ್ಮಾರಕ ಭವನ ನಿರ್ಮಾಣ ಮಾಡಲು ಮೊದಲನೇ ಕಂತಾಗಿ ರೂ.75.00 
ಲಕ್ಷ (ರೂಪಾಯಿ ಎಪ್ಪತ್ತೈದು ಲಕ್ಷಗಳು ಮಾತ್ರ) ಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಕಾರ್ಯದರ್ಶಿ, ಗೋಖಲೆ 
ಸಾರ್ವಜನಿಕ ವಿಚಾರ ಸಂಸ್ಥೆ ಇವರಿಗೆ ಬಿಡುಗಡೆ ಮಾಡಲು ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ 


ಸರ್ಕಾರದ ಮಂಜೂರಾತಿ ನೀಡಿದೆ. 


(೬. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೮೯೯ 





ಷರತುಗಳು : 
1. ಮೊದಲನೇ ಕಂತಿನ ಅನುದಾನ ಉಪಯೋಗಿಸಿದ ಬಗ್ಗೆ ಉಪಯೋಗ ಪ್ರಮಾಣಪತ್ರವನ್ನು ಒದಗಿಸುವುದು. 


2. ಎರಡನೇ ಕಂತಿನ ಅನುದಾನ ಬಿಡುಗಡೆ ಮಾಡಲು ಸೂಕ್ತ ಪ್ರಸ್ತಾವನೆ ಸಲ್ಲಿಸುವುದು ಅದಕ್ಕೂ ಮುಂಚೆ ಬಿಡುಗಡೆ 
ಮಾಡಿರುವ ಹಣಕ್ಕೆ ಉಪಯುಕ್ತತಾ ಪತ್ರ ನೀಡುವುದು. 


ಈ ಮೊತ್ತವನ್ನು 2009-10ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2205-00-102-4-31-059 (ಕನ್ನಡ ಮತ್ತು 
ಸಂಸ್ಕೃತಿಗೆ ಉತ್ಸಾಹ) (ಯೋಜನೆ) ಇದರಡಿ ಒದಗಿಸಿರುವ ರೂ.3000.00 ಲಕ್ಷಗಳಲ್ಲಿ ಬಾಕಿ ಉಳಿದ ರೂ.1031.30 ಲಕ್ಷಗಳಲ್ಲಿ 
ಭರಿಸತಕ್ಕದ್ದು. 

ಈ ಆದೇಶವನ್ನು ದಿನಾಂಕ 03-01-2010 ರ ಟಿಪ್ಪಣಿ ಸಂಖ್ಯೆ : ಆಇ 120 ವೆಚ್ಚ-7 2010 ರಲ್ಲಿ ಆರ್ಥಿಕ 
ಇಲಾಖೆಯ ಸಹಮತಿಯನ್ನು ಪಡೆದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.406 ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
(ಆಡಳಿತ ಕನ್ನಡ) 


ಇಂಧನ ಸಚಿವಾಲಯ 


ವಿಷಯ : M/s Shriram Leitwind Limited ಇವರಿಗೆ 50.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆ ಬಗ್ಗೆ :- 


ಓದಲಾಗಿದೆ : 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ : ಕೆಆರ್‌ಇಡಿ/08/ಎಸ್‌ಎಲ್‌ಎಲ್‌/2009/923(ಎ) ದಿನಾ೦ಕ 18/21-2-2009. 


2) ದಿನಾಂಕ 23-10-2009ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 

ವ್ಯವಸ್ಥಾಪಕ ನಿರ್ದೇಶಕರು M/s Shriram Leitwind Limited ಇವರಿಗೆ ಗದಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಒಟ್ಟು 
50.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು 
ಮಂಡಿಸಲಾಗಿತ್ತು. M/s Shriram Leitwind Limited ಇವರಿಗೆ 50.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ : ಇನ್‌ 87 ಎನ್‌ಸಿಇ 2009, ಬೆ೦ಗಳೂರು, ದಿನಾಂಕ 08-02-2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ M/s Shriram Leitwind Limited ಇವರಿಗೆ ಗದಗ 
ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಒಟ್ಟು 50.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ 
ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ :- 


(೬. 





























೯೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 
Sl. | 70005186 | Proposed | Near by Villages of 
No et No. capacity | the proposed area Geographical area description of the project 
in MW and district 
1. |48M/14 15 MW Sudi, Kalkapur, The identified area is a plain terrain, has 
Sankapur, 11801, presence of stream and scattered vegetation. 
Bevianakatti Gadag | Further, the area has moderate elevation variation 
District varying from 580 to 600 mtrs. The major portion of 
the area is situated in SE and South of Sudi 
Village. The area is held in the following 
Geographical Co-ordinates : 
Latitude : 15°40’0”- 15°40'0” N 
Longitude : 75°50'0”- 75°55’0”E 
Ridge peaks: 572, 590, 593, 585, 598, 589, 596, 
579 & 586m ೩778! 
2. |48M/14 15 MW Bandehal, It is ground level plain, spreads around Bandehal 
Thondehal Gadag and Thondehal. It appears to be agricultural land 
District and has scattered plantation and moderate 
elevation varying from 620 to 640 mtr.The area is 
held in the following Geographical co-ordinates : 
Latitude : 15°30'0”- 13°11’16”N 
Longitude : 75°51'42”- 75°55’'56”E 
Ridge peaks: 637, 615, 617, 622, & 625m 
Amsl 
3. . | 480/14 10 MW Narsipura, The identified area consists of small independent 
Karaganagahatta, hillocks including the allotted one. The part of the 
Kardipura, area is described as dense scrub. It has presence 
Mekhanahalli, of water bodies, rocky knobs and platation. The 
Sokke, Attimogge, entire area is situated on N-E of Mekanahalli. The 
Hosur, elevation of the area varying from 760 to 780 
Chikkamagalur mtrs. The area is held in the following 
District Geographical co-ordinates : : 
Latitude : 13°42'37”- 13°45'0” N 
Longitude : 75°55'33”- 76°0’'0”E 
Ridge peaks: 783, 777, 773 & 758m Amsl 
4. | 480/14 10 MW Lakshmisagar, The proposed area is located on the N-E of 
Miralenahalli, Tharikere and is a ground level plain consisting of 
Amruthpur waterbodies and scattered platation. The 
ತಿ elevation of the area varies from 680 to 720 mitrs. 
Basavanahalll, The area is held in the following Geographical co- 
Chikkamagalur ordinates : 
District Latitude : 13°42'21”- 13%50” N 
Longitude : 75°49'27”- 75°51'40”E 
Ridge peaks: 682, 692, 668 & 683m Amsl 
Total 50 MW 

















ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೦೧ 





ಸದರಿ ಯೋಜನೆಯನ್ನು financial closure ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು 


ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ. 400 ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 


ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ ಮಟ್ಟದಲ್ಲಿ 
ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೋ ಸೈಟಿ೦ಗ್‌ ಮಾಡಿರುವ 
ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ 
ಉತ್ಪಾದನೆಯನ್ನು ಸೇಫ್‌ ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 


ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ ಪ್ರತಿ 
5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ ಮಾಸ್ಟ್‌) 
ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 
ಸಲ್ಲಿಸುವುದು. 

















5 ಮೆಗಾವ್ಯಾಟ್‌ ಗಾಳಿ 
ಹಾಕಬೇಕಾಗಿರುವ ಗಾಳಿ ಕಂಬ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ 
ಇ ಈ ಸ (ಎಂಡ್‌ ಮಾಸ್‌ಗಳ ಸಂಖ್ಯೆ 
ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ ಹ ಕ 
೫ 200 ಕಿ. ವ್ಯಾ ನಿಂದ 300 ಕಿ. ವ್ಯಾ 18 1 
೫ 300 ಕಿ. ವ್ಯಾ. ನಿಂದ 500 ಕಿ. ವ್ಯಾ 15 [ 
೫ 500 ಕಿ. ವ್ಯಾ. ನಿಂದ 750 ಕಿ. ವ್ಯಾ 12 [ 
೫ 750 ಕಿ. ವ್ಯಾ. ನಿಂದ 1000 ಕಿ. ವ್ಯಾ 8 ರಿಂದ 10 1 

















ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 


ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ/ಕಂದಾಯ/ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 


ಅನುಮೋದನೆಯನ್ನು ಹಂಚಿಕೆದಾರರು "ಪಡೆದುಕೊಳ್ಳತಕ್ಕದ್ದು 


ಆಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕ೦ಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌/ವಿದ್ಯುತ್‌ ಖರೀದಿ ಒಡಂಬಡಿಕೆ 
ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 


ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 


ಯೋಜನೆಯನ್ನು ತ್ವರಿತವಾಗಿ ಅನುಷಾ ನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವುದು. 


. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 


ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ ಹಾಗೂ 
ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎ೦ಬುದನ್ನು ಮನಗಾಣತಕ್ಕದ್ದು. 


೯೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





11. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
12. The Company shall note that there is restriction for using 250 KW WTG’s 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 426 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ : M/s Sree Kandiamman Industries ಇವರಿಗೆ 43.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ 
ವಿದ್ಯುತ್‌ ಯೋಜನೆ ಹಂಚಿಕೆ ಬಗ್ಗೆ :- 


ಓದಲಾಗಿದೆ : 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರಗಳ ಸಂಖ್ಯೆ : ಕೆಆರ್‌ಇಡಿ/08/ಎಸ್‌ಕೆಐ/2009/918, ದಿನಾ೦ಕ 18/21-2-2009 ಮತ್ತು 
ಸಂಖ್ಯೆ : ಕೆಆರ್‌ಇಡಿ/08/ಎಸ್‌ಕೆಐ/2009/2080, ದಿನಾ೦ಕ 19-5-2009/2-7-2009. 


2) ದಿನಾಂಕ 23-10-2009ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು M/s Sree Kandiamman Industries ಇವರಿಗೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 43.00 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು 
ಮಂಡಿಸಲಾಗಿತ್ತು. M/s Sree Kandiammam Industries ಇವರಿಗೆ 43.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 88 ಎನ್‌ಸಿಇ 2009, ಬೆ೦ಗಳೂರು, ದಿನಾಂಕ 08-02-2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ M/s Sree Kandiamman Industries ಇವರಿಗೆ 
ಧಾರವಾಡ ಜಲ್ಲೆಯಲ್ಲಿ ಒಟ್ಟು 43.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ 
ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ :- 





sl. Toposheet Proposed Near by Villages of the 








N capacity in proposed area and Geographical area description of the project 
೦. No. ಸ್‌ 
MW district 
1. |48M/2 10 MW Tirlapur, Alagavadi, The proposed area is a ground level 
Yamnur Dharwad plain located on NW-West and SW of 
District. Tirlapur. lt has presence of Railway 


track, part of the area is having 
agricultural activity and it has moderate 
elevation varying from 600 to 620 mitrs. 
The area is held in the following 
Geographical co-ordinates : 


Latitude : 15130'0”- 1559510” ೫ 
Longitude : 75712'7”- 75'15'0”5 


Ridge peaks: 606, 638, 619 & 626m 
೩೧76! 




















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೦೩ 








481//15 30 MW Hirehanchehal; The proposed area is a ground level 
Thimmapura, plain situated on NE and North of 
Haralapura, Haralapura. The area has presence of 
Kanginchal, Kanehala and railway track and 
Dharwad District scattered. Further, it has moderate 


elevation varying from 640 to 660 mtrs. 
The area is held in the following 
Geographical co-ordinates : 


Latitude : 15°25’'0"- 15300” N 
Longitude : 7545'0”- 75°15'0”E 
Ridge peaks: 641, 645, 634, 648, 644 & 





624m amsl 
481//8 3 MW Sigli, Shyabal, The proposed area is situated on SE of 
Hesrur, Ulhatti Sigali village. It has high raised plateau, 
Dharwad District consistinf of power line, boulders, stony 


waste and scattered plantation. The 
elevation of the area varying from 580 to 
600 mtrs. The area is held in the 
following Geographical co-ordinates : 


Latitude : 15°1'6”- 15°3'57”N 
Longitude : 75°28’'20”- 75°30'0”E 
Ridge peaks: 604, 636, 579m ೩775! 











Total 43 MW 

















ಸದರಿ ಯೋಜನೆಯನ್ನು financial closure ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು 

ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ. 400 ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ ಮಟ್ಟದಲ್ಲಿ 
ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೋ ಸೈಟಿ೦ಂಗ್‌ ಮಾಡಿರುವ 
ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ 
ಉತ್ಪಾದನೆಯನ್ನು ಸೇಫ್‌ ನಕ್ಷೆ ಮತ್ತು' ಎಂಡ್‌ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ "ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಪ್ರತಿ 
5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ ಮಾಸ್ಟ್‌) 
ಅಳವಡಿಸಬೇಕು. ಅಳತೆ "ವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 
ಸಲ್ಲಿಸುವುದು. 





























5 ಮೆಗಾವ್ಯಾಟ್‌ ಗಾಳಿ 
ಹಾಕಬೇಕಾಗಿರುವ ಗಾಳಿ ಕಂಬ 
ಗಾಳಿ ಶಕ್ತಿ ವಿದ್ದುತ್ತಿನ ದೂರ ಸಾಮರ್ಥ ಯೋಜನೆಯಲ್ಲಿ ಸಾಧಾರಣ 
ಉಕ ರ ಕ (ಎಂಡ್‌ ಮಾಸ್‌ಗಳ ಸಂಖ್ಯೆ 
ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ ಚ ತ್ವ 
> 200 ಕಿ. ವ್ಲಾ ನಿಂದ 300 ಕಿ. ವ್ಹಾ 18 1 
೫ 300 ಕಿ. ವ್ಲಾ ನಿಂದ 500 ಕಿ. ವ್ನಾ 15 1 
೫ 500 ಕಿ. ವ್ಲಾ ನಿಂದ 750 ಕಿ. ವ್ಹಾ 12 1 
೫ 750 ಕಿ. ವ್ಲಾ ನಿಂದ 1000 ಕಿ. ವ್ಲಾ 8 ರಿಂದ 10 1 





೯೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





5. ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 


ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ 


ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 


6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ ಸ್ವಸಂದಾಯ/ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೊದನೆಯನ್ನು ಹಂಚಿಕೆದಾರರು "ಪಡೆದುಕೊಳ್ಳತಕ್ಕದ್ದು 


7 ಆಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ /ವಿದ್ಯುತ್‌ ಖರೀದಿ ಒಡಂಬಡಿಕೆ 
ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 


8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 


9. ಯೋಜನೆಯನ್ನು ತ್ವರಿತವಾಗಿ ಅನುಷಾ ನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವುದು. 


10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿ೦ದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 
ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ ಹಾಗೂ 
ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎ೦ಬುದನ್ನು ಮನಗಾಣತಕ್ಕದ್ದು. 


11. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
12. The Company shall note that there is restriction for using 250 KW WTG’s 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 427 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : M/s Regen Powertech Pvt. Lid. ಇವರಿಗೆ 27.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆ ಬಗ್ಗೆ ;- 
ಓದಲಾಗಿದೆ : 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರಗಳ ಸಂಖ್ಯೆ : ಕೆಆರ್‌ಇಡಿ/08/ಆರ್‌ಪಿಟಿಪಿಎಲ್‌/2008/506, ದಿನಾಂಕ 25/28-3-2008 
2) ದಿನಾಂಕ 23-10-2009ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು M/s Regen Powertech Pvt. Ltd. ಇವರಿಗೆ ಮೈಸೂರು ಜಿಲ್ಲೆಯಲ್ಲಿ 27.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 


ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು 
ಮಂಡಿಸಲಾಗಿತ್ತು. M/s Regen Powertech Pvt. Ltd. ಇವರಿಗೆ 27.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 


ಯೋಜನೆಯನ್ನು ಹಂಚಿಕೆ. ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ:- 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೦೫ 





ಸರ್ಕಾರದ ಆದೇಶ ಸಂಖ್ಯೆ : ಅಎನ್‌ 401 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ 08-02-2010 


wl 
ಪ್ರಸ್ತಾ 


ವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ M/s Regen Powertech Pvt. Ltd. ಇವರಿಗೆ 


ಮೈಸೂರು ಜಲ್ಲೆಯಲ್ಲಿ ಒಟ್ಟು 27.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ 
ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ :- 





Sl. 
No. 


Proposed Near by Villages of the 
capacity in proposed area and Geographical area description of the project 
MW district 


Toposheet 
No. 








1. 





The proposed area of the project consists of 
Four Independent locations 3 of the 4 
location are having mostly NS orientation 
and are non-contiguous ridges and are also 
having open scrub and dense scrub features 
and are mostly in forest areas. The other one 
location is of high plain with no significant 
orientation. These 4 locations are identified 
as Area-A, Area-B, Area-C & Area-D. These 
locations are surrounded by several villages 
as named in Column (4). Further, the ridge 
peaks of these 4 locations along with their 
geographical co-ordinates are detailed as 
below : 

Area A: 

Latitude : 12°28'0”- 12°30'0” N 
Longitude : 7558'36”- 76°0'33”E 
Ridge peaks: 943, 1002m amsl 
Area B: 

Latitude : 12°26'44”- 12'28'23” 
Longitude : 76°1’11”- 76°2'43”E 
Ridge peaks: 1059m Amsl 

Area C: 

Latitude : 12°27'10”- 12°29'4” N 


Longitude : 76°4'43”- 76°5’59"E 
Ride peaks: 916, 974 & 985m Amsl 


Area D: 
Latitude : 12°26’29”- 12°29'43”N 


Longitude : 76°06’23”- 12°7’'25”E 
Ridge peaks: 1056, 13360 Amsl 


48P15 & 27 MW Channakal Betta, 
570/3 Niluvadi, Sulingi Betta, 
Chikka Betta, 
Doddegauenna & 
Bettadpur Betta Mysore 
District 

















ಸದರಿ ಯೋಜನೆಯನ್ನು 1೧೩701೩ ೦10606 ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು 


ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ. 400 ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 


ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ ಮಟ್ಟದಲ್ಲಿ 
ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೋ ಸ್ಕೇಟಿಂಗ್‌ ಮಾಡಿರುವ 
ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ 


೯೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





10. 


11, 


ಪಿ.ಆರ್‌. 


ಓದಲಾಗಿದೆ : 


ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 
ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ರೇ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಪ್ರತಿ 


5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 


ಅಭವಡಿಸಬೇಕು. 
ಸಲ್ಲಿಸುವುದು. 


ಅಳತೆ ವಿವರಗಳನ್ನು 





ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ 


5 ಮೆಗಾವ್ಯಾಟ್‌ ಗಾಳಿ 
ಯೋಜನೆಯಲ್ಲಿ ಸಾಧಾರಣ 
ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ 


ಹಾಕಬೇಕಾಗಿರುವ ಗಾಳಿ ಕಂಬ 
(ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 





200 ಕಿ. 


್ಯ. ನಿಂದ 300 ಕಿ. ವ್ಯಾ 


18 


1 





300 ಕ. 


ನಿಂದ 500 ಕಿ. ವ್ಯಾ. 


15 


1 





500 ಕಿ. 


ವ್ಶಾ 
ವ್ಯಾ. 
ವ್ತಾ 


್ಯ. ನಿಂದ 750 ಕಿ. ವ್ಯಾ. 


12 


1 





೫.೫೪ |೫| 


750 ಕಿ. ವ್ತಾ 


8 ರಿಂದ 10 


1 


(ವಿಂಡ್‌ ಮಾಸ್ಟ್‌) 


ವಿಷಯ : 














್ಯ. ನಿಂದ 1000 ಕಿ. ವ್ಯಾ 
ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್ಸ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ 
ಜೀವಿಶಾಸ ಸ್ವಸಂದಾಯ/ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ಇತರ 
ಅನುಮೋದನೆಯನ್ನು ಹಂಚಿಕೆದಾರರು "ಪಡೆದುಕೊಳ್ಳತಕ್ಕದ್ದು. 

ಆಭಿವೃದ್ಧಿದಾರರು ಸ by ವಿದ್ಯುತ್‌ Re ಕಂಪನಿಯೊಂದಿಗೆ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ /ವಿದ್ಯುತ್‌ ಖರೀದಿ ಒಡಂಬಡಿಕೆ 
ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ 
ವಿನಾಯಿತಿ ನೀಡಲಾಗಿದೆ. 

ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ 
ಅಧಿಕಾರಿಗಳು ಸಹಕರಿಸುವುದು. 

ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿ೦ದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 
ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ ಹಾಗೂ 
ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎ೦ಬುದನ್ನು ಮನಗಾಣತಕ್ಕದ್ದು. 

ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 





ಅರಣ್ಯ ಪರಿಸರ ಮತ್ತು 
ಸಂಬಂಧಿತ ಇಲಾಖೆಗಳಿಂದ 


ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 


ಸರ್ಕಾರಿ 


428 

ಇಂಧನ ಸಚಿವಾಲಯ 
M/s Chauhan Wind Energy ಇವರಿಗೆ 38.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆ ಬಗ್ಗೆ ;- 


1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ ತ ಕೆಆರ್‌ಇಡಿ/08/ಸಿಡಬ್ಲ್ಯಇ/2009/914, ದಿನಾಂಕ 18/21-2-2009 


2) ದಿನಾಂಕ 23-10-2009ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ 


೯೦೭ 





ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 


ವ್ಯವಸ್ಥಾಪಕ ನಿರ್ದೇಶಕರು M/s Chauhan Wind Energy ಇವರಿಗೆ ಮೈಸೂರು, ಚಾಮರಾಜನಗರ ಮತ್ತು ಚಿತ್ರದುರ್ಗ 
ಜಿಲ್ಲೆಗಳಲ್ಲಿ ಒಟ್ಟು 38.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ 


ಮಂಡಿಸಲಾಗಿತ್ತು. M/s Chauhan Wind Energy ಇವರಿಗೆ 38.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಯೋಜನೆಯನ್ನು ಹಂಚಿಕೆ 


ಆದೇಶಿಸಲಾಗಿದೆ:- 
ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 77 ಎನ್‌ಸಿಇ 2009, ಬೆ೦ಗಳೂರು, ದಿನಾಂಕ 08-02-2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ M/s Chauhan Wind Energy ಇವರಿಗೆ ಮೈಸೂರು, 
ಚಾಮರಾಜನಗರ ಮತ್ತು ಚಿತ್ರದುರ್ಗ ಜಲ್ಲೆಗಳಲ್ಲಿ ಒಟ್ಟು 38.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ :- 


ಮಾಡಲು ಹಂಚಿಕೆ 


ಸಮಿತಿಯು ಪರಿಗಣಿಸಿರುತ್ತದೆ. 


ಪ್ರಸ್ತಾವನೆಯನ್ನು 
ಪವನ ವಿದ್ಯುತ್‌ 
ಆದುದರಿಂದ ಈ ಕೆಳಗಿನಂತೆ 














sl. Toposheet Proposed Near by Villages of the | ನ | 
No. No. capacity in proposed area and Geographical area description of the project 
MW district 
1. 58A/5 5 MW Kalegaudanahund, The proposed area of the project consists of 
Haleyur, Hegguddlu Area-1 and Area-ll 
೯ Area | : is an independent hill hock has N-S 
Mysore District orientation and described as fairly dense 
scrub. The area is held in the following 
Geographical co-ordinates. 
Halsur, Mullurbetta, Latitude : 11°57’29”- 11°58’55” ೫ 
Hosa Heggudlu, Longitude : 76°25’0”- 76°25’46”E 
Chamalapura Ridge peaks: 792m Amsl 
Mysore District Area || : itis a mixture of complex and non 
complex area, consisting of independent 
non-contiguous hillocks. The area is held in 
the following Geographical co-ordinates. 
Latitude : 11557'167- 12°0'0” N 
Longitude : 76°26’16”- 76°28'7”E 
Ridge peaks: 959 & 738m Amsl 
2 57H/4 101/1// Putanibetta, The proposed area is a open mixed jungle 
Hebbalarayabetta, type consisting of no. of independent, non 
Kumbaranagudda, contiguous hilo and have varied 
Talahamanagudda, orientations. The entire area comes under 











Chamarajnagar District 





Beligiriranganabetta Reserve Forest. The 
area is covered in the following Geographical 
co-ordinates : 

Latitude : 12'0'0”- 12°3'6”N 

Longitude : 7755'0”- 77°9’'28”E 

Ridge peaks: 842, 812, 914, 1017, 1002 & 
913m Amsl 












































೯೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 
3 57೧/4 SMW Karadibetta, The potential area has predominant 
Doddagumpubetta orientation in NW-SE direction and is 
Hebbalarayabetta, described has fairly dense scrub and 
Arepalya, appears to be complex. The ridges is called 
Chamarajanagar District | as Doddageumpabetta and is located on the 
East of Maddur village. The area proposed in 
the following Geographical co-ordinates : 
Latitude : 12°3'4”- 1255161 
Longitude : 775'33”- 77°9'4”E 
Ridge peaks: 732, 853, 890, 781, 896 & 
766m Amsl 
4 57೧/4 SMW Mudu Malai, The identified area is a hilly terrain has 
Timmarajapura, predominant NS orientation with varied 
Kempanapalys, elevation and described as open scrub and 
Bestipura, Buditittu the ridge is called as Madumalai. The place 
Chamarajnagar District | is located on the South of Kollegal town at 
about 5 Kms. The area is held in the 
following Geographical co-ordinates : 
Latitude : 12°4'27”- 12°7°44” N 
Longitude : 77°5'57”- 77°7'28”E 
Ridge peaks: 909 & 913m Amsl 
5 570/5 13MW Hosadurga, The potential area is located on North and 
Honnaenahalli, South of Hosadurga Town. It consists of 
Marugandanadibba, independent non-contiguous ridges & 
Chitradurga District described as open scrub, further it consists 
of rocky knobs and eucalyptus plantation and 
boulders. From the topo map, it appears as 
forest land. The area is held in the following 
Geographical co-ordinates. 
Latitude : 13°45'0”- 13°51'0” N 
Longitude : 7615'0”- 76°18'4”E 
Ridge peaks: 1097, 982 & 895m Amsl 
Total 38MW 
1. ಸದರಿ ಯೋಜನೆಯನ್ನು financial closure ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು 
2. ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ. 400 ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎ೦ದು ಭಾವಿಸುವುದು. 
3. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ ಮಟ್ಟದಲ್ಲಿ 


ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೊ ಸೈಟಿಂಗ್‌ ಮಾಡಿರುವ 
ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ 
ಉತ್ಪಾದನೆಯನ್ನು ಸೇಫ್‌ ನಕ್ಷೆ ಮತ್ತು' ವಿಂಡ್‌ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ” ಕರ್ನಾಟಕ 
ವಸಿ ಇಂಧನ "ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೦೯ 





10. 


11. 


ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ ಪ್ರತಿ 
5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ ಮಾಸ್ಟ್‌) 
ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 
ಸಲ್ಲಿಸುವುದು. 





5 ಮೆಗಾವ್ಯಾಟ್‌ ಗಾಳಿ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ 
ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ 


ಹಾಕಬೇಕಾಗಿರುವ ಗಾಳಿ ಕಂಬ 
(ಎಂಡ್‌ ಮಾಸ್ಟ್‌ಗಳ ಸಂಖ್ಯೆ 





೫ 200 ಕಿ. ವ್ಯಾ ನಿಂದ 300 ಕಿ. ವ್ಯಾ 18 1 





೫ 300 ಕಿ. ವ್ಯಾ ನಿಂದ 500 ಕಿ. ವ್ಯಾ. 15 ] 


> 500 ಕಿ. ವ್ಯಾ. ನಿಂದ 750 ಕಿ. ವ್ಯಾ. 1) 1 




















೫ 750 ಕಿ. ವ್ಯಾ. ನಿಂದ 1000 ಕಿ. ವ್ಯಾ. 8 ರಿಂದ 10 1 


ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ/ಕಂದಾಯ/ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

ಆಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿ೦ಗ್‌/ವಿದ್ಯುತ್‌ ಖರೀದಿ ಒಡಂಬಡಿಕೆ 
ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವುದು. 

ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿ೦ದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 
ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ ಹಾಗೂ 
ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎ೦ಬುದನ್ನು ಮನಗಾಣತಕ್ಕದ್ದು. 

ಸದರಿ ಆದೇಶವನ್ನು ರದ್ದು ಪಡಿದುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 429 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ : ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗಕ್ಕೆ 2010-11ರ ಹಣಕಾಸು ವರ್ಷದಲ್ಲಿ ನಾಲ್ಕನೇ ಕಂತಿನ 


ಸಹಾಯಾನುದಾನ ಬಿಡುಗಡೆ ಕುರಿತು. 


ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 39 ಪಿಎಸ್‌ಆರ್‌ 2009, ದಿನಾಂಕ 08-05-2009 


2) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 39 ಪಿಎಸ್‌ಆರ್‌ 2009, ದಿನಾಂಕ 31-08-2009 
3) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 39 ಪಿಎಸ್‌ಆರ್‌ 2009, ದಿನಾಂಕ 29-12-2009 


1.. 2009-10ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು (ಸಂಪುಟ-7) ರಲ್ಲಿ ಕರ್ನಾಟಕ ವಿದ್ಯುತ್‌ 
ನಿಯಂತ್ರಣ ಆಯೋಗಕ್ಕೆ ಸಹಾಯಾನುದಾನ ರೂಪದಲ್ಲಿ ರೂ. 190.00 ಲಕ್ಷಗಳ ಅವಕಾಶವನ್ನು ಕಲ್ಪಿಸಲಾಗಿದೆ. 


೯೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಸದರಿ ಸಹಾಯಾನುದಾನವನ್ನು 4 ಕಂತುಗಳಲ್ಲಿ ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗಕ್ಕೆ ಬಿಡುಗಡೆ 
ಮಾಡಲು ಉದ್ದೇಶಿಸಲಾಗಿರುತ್ತದೆ. 

2. ಮೇಲೆ ಓದಲಾದ ಕ್ರಮಾಂಕ- 1ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗಕ್ಕೆ 
2009-10ರ ಮೊದಲನೇ ತ್ರೈಮಾಸಿಕ ಅವಧಿಗೆ ಸಹಾಯನುದಾನ 48 ಲಕ್ಷ ರೂ. ಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

3. ಮೇಲೆ ಓದಲಾದ ಕ್ರಮಾಂಕ-2ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ವಿದ್ಯುತ್‌ ನಿಯಂತ್ರಣಕ್ಕೆ ಆಯೋಗಕ್ಕೆ 
2009-10ರ ಎರಡನೇ ತ್ರೈಮಾಸಿಕ ಅವಧಿಗೆ ಸಹಾಯಾನುದಾನ 45,63,252/- ಲಕ್ಷ ರೂ.ಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

4. ಮೇಲೆ ಓದಲಾದ ಕ್ರಮಾಂಕ-3ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ವಿದ್ಯುತ್‌ ನಿಯಂತ್ರಣಕ್ಕೆ ಆಯೋಗಕ್ಕೆ 
2009-10ರ ಮೂರನೇ ತ್ರೈಮಾಸಿಕ ಅವಧಿಗೆ ಸಹಾಯಾನುದಾನ 48 ಲಕ್ಷ ರೂ.ಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

5. ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗದ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚ ಸಲುವಾಗಿ 2009-10ನೇ ಸಾಲಿಗೆ 
ನಾಲ್ಕನೇ ತ್ರೈಮಾಸಿಕ ಅವಧಿಗೆ ಸಹಾಯಾನುದಾನ ರೂ. 46,00,000/-ನ್ನು ಕರ್ನಾಟಕ ವಿದ್ಯುತ್‌ ನಿಯಂತ್ರಣಕ್ಕೆ 
ಆಯೋಗಕ್ಕೆ ಬಿಡುಗಡೆ ಮಾಡುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸ ಸಂಖ್ಯೆ : ಇಎನ್‌ 39 ಪಿಎಸ್‌ಆರ್‌ 2009, ಬೆಂಗಳೂರು, ದಿನಾಂಕ 08-02-2010 
2009-10ನೇ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕ ಅವಧಿಗೆ “2801-80-101-1-07 (Grant-in-aid) 

(Non Plan) ರಲ್ಲಿ ಸಹಾಯಾನುದಾನ” ಠಕ್ಕ ಶೀರ್ಷಿಕೆಯಡಿ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚ ಸಲುವಾಗಿ ರೂ. 

46,00,000/- (ನಲವತ್ತಾರು ಲಕ್ಷ ರೂಪಾಯಿಗಳು ಮಾತ್ರ) ನ್ನು ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ 

ಬಿಡುಗಡೆ ಮಾಡಿದೆ. 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆಯ 

ಇವರ ಮೇಲು ರುಜುವನ್ನು “Payees Recep” ನಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 21 ಟಿವಿಫಘ್‌ಪಿ 2006, ದಿನಾಂಕ 

02-09-2006 ಮತ್ತು ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ *16-05-2008ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 

ಪ್ರತ್ಯಾಯೋಜಿಸಿರುವ ನರ್ಥಿಕ ಅಧಿಕಾರದನ್ವಯ ಹೊಡಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 430 ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಡಿ.ಬಿ. ನಾಯಕ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಹಿ೦ದಿನ ಆಯುಕ್ತರು, ಬೆಳಗಾಂ 
ನಗರಾಭಿವೃದ್ಧಿ ಪ್ರಾಧಿಕಾರ, ಹಾಲಿ ಅಪರ ಆಯುಕ್ತರು, ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗಾ ಇವರ 
ಎರುದ್ಧ ಇಲಾಖಾ ವಿಚಾರಣೆ-ಮಂಡನಾಧಿಕಾರಿಯನ್ನು ಬದಲಾಯಿಸಿ ನೇಮಕ ಮಾಡಲು ಪರಿಷ್ಕೃತ 
ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ :1) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 113/ಕೆಇಪಿ 2007, ದಿನಾಂಕ : 8-12-09. 
2) ಆಯುಕ್ತರು, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರರವರ ಪತ್ರ ಸಂ: ಬೆನಪ್ರಾ/ಸಿಬ್ಬಂದಿ/ಇಲಾಖಾ 
ವಿಚಾರಣೆ/2009-10, 3620, ದಿನಾಂಕ : 23-12-2009. 
ಸ್ತಾವನೆ 4 
ಶ್ರೀ ಡಿ.ಬಿ. ನಾಯಕ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ರವರು, ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರದ 
ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಜೇಷ್ಠತೆಯನ್ನು ಅನುಸರಿಸದೇ ನಿರಾಕ್ಷೇಪಣಾ ಪತ್ರವನ್ನು ನೀಡಿರುವ, ನಿವೇಶನ 
ಹಂಚಿಕೆದಾರರಿಗೆ ಖರೀದಿ ಪತ್ರ ನೀಡುವಲ್ಲಿ ವಿಳಂಬ ಮಾಡಿರುವ, ನಗರ ಯೋಜನಾ ಸದಸ್ಯರ ತಾಂತ್ರಿಕ ಅಭಿಪ್ರಾಯ ಧಿಕ್ಕರಿಸಿ 
ಉಪ ವಿಭಜನೆ ಪ್ರಕರಣಗಳನ್ನು ತಿರಸ್ಕರಿಸಿರುವ ಕಟ್ಟಡ ಮುಕ್ತಾಯ ಪ್ರಮಾಣ ಪತ್ರ ನೀಡುವ ಸಂಕಲನ ನಿರ್ವಹಿಸದೇ 
ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ವಿಳಂಬ ಎಸಗಿರುವ, ಬಿನ್‌ ಶೇತ್ಕಿ ಆದೇಶ ನಿರ್ಬಂಧನೆ ಉಲ್ಲಂಘಿಸಿ ತುಂಡತುಂಡಾಗಿ ಏಕ 
ನಿವೇಶನಕ್ಕೆ ಅನುಮೋದನೆ ನೀಡಿರುವ ಇತ್ಯಾದಿ ಆರೋಪಗಳ ಹ ಎಸಗಿರುವ ಕರ್ತವ್ಯ ಲೋಪ ಹಾಗೂ ದುರ್ನಡತೆಗೆ 
ಸರ, ಮೇಲೆ ಕ್ರಮ ಸ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 8-12-09 ರ ಸರ್ಕಾರಿ ಆದೇಶದಲ್ಲಿ ಇವರ ಎರುದ್ಧದ 


(೬. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೧೧ 





ಇಲಾಖಾ ವಿಚಾರಣೆಯಲ್ಲಿ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು 
ಕಾರ್ಯದರ್ಶಿ, ಬೆಳಗಾ೦ ನಗರಾಭಿವೃದ್ಧಿ ಪ್ರಾಧಿಕಾರ ಬೆಳಗಾಂ ರವರನ್ನು ಮಂಡನಾಧಿಕಾರಿಯಾಗಿ ನೇಮಿಸಲಾಗಿತ್ತು. 
ಆಯುಕ್ತರು, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಳಗಾವಿರವರು ಮೇಲೆ ಕ್ರಮ ಸಂ : (2)ರಲ್ಲಿ ಓದಲಾದ 
ಪತ್ರದಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯದರ್ಶಿ ಹುದ್ದೆಯು ಇರುವುದಿಲ್ಲವಾದ ಕಾರಣ ಈ ಪ್ರಾಧಿಕಾರದಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ನಗರ ಯೋಜಕ ಸದಸ್ಯ (ಉಪ ನಿರ್ದೇಶಕರು, ನಗರ ಯೋಜನೆ) ಅಥವಾ ವಿಶೇಷ 
ಭೂಸ್ವಾಧೀನಾಧಿಕಾರಿ ಹುದ್ದೆಗಳು ಇದ್ದು ಇವರೆಡರಲ್ಲಿ ಒಬ್ಬರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಸೂಕ್ತ ಆದೇಶ 
ಹೊರಡಿಸುವಂತೆ ಕೋರಿದ್ದಾರೆ. ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಪ್ರಕರಣದಲ್ಲಿ ನಗರ ಯೋಜಕ ಸದಸ್ಯ (ಉಪ 
ನಿರ್ದೇಶಕರು, ನಗರ ಯೋಜನೆ) ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಲು ನಿರ್ಣಯಿಸಿದೆ. ಅದರಂತೆ ಈ ಆದೇಶ : 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 113 ಕೆಇಎ 2007, ಬೆಂಗಳೂರು, ದಿನಾಂಕ : 4ನೇ ಫೆಬ್ರವರಿ, 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11 (5ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಡಿ.ಬಿ. ನಾಯಕ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಇವರ ವಿರುದ್ದ ಮಾಡಲಾದ ಆರೋಪಗಳ ಕುರಿತು 
ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ನಗರ ಯೋಜಕ ಸದಸ್ಯ (ಉಪ 
ನಿರ್ದೇಶಕರು ನಗರ ಯೋಜನೆ) ರವರನ್ನು ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಮಂಡನಾಧಿಕಾರಿಗಳು 
ವಿಚಾರಣಾಧಿಕಾರಿಗಳೊಂದಿಗೆ ಸಹಕರಿಸಿ ವಿಚಾರಣಾ ವರದಿಯನ್ನು ಸಲ್ಲಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. ಸಂಖ್ಯೆ :436 (ಹೆಚ್‌.ಆರ್‌. ನಾಗೇಂದ್ರ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸುಇ (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಬಿ. ಶ್ರೀನಿವಾಸರಾವ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ವಿಚಾರಣಾಧಿಕಾರಿಗಳು- 
ಇವರಿಗೆ ವಿಚಾರಣಾ ವರದಿ ಸಲ್ಲಿಸಿದ್ದಕ್ಕಾಗಿ ಗೌರವ ಧನ ಹಾಗೂ ಪ್ರಯಾಣ ಭತ್ಯೆ ಮಂಜೂರು 
ಓದಲಾಗಿದೆ : 1) ದಿನಾಂಕ : 29-1-04, ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 067 ಎಸ್‌ಇಎನ್‌ 97, 
2) ವಿಚಾರಣಾಧಿಕಾರಿಯವರ ವರದಿ ದಿನಾಂಕ : 15-12-08 
3) ವಿಚಾರಣಾಧಿಕಾರಿಯವರ ಮನವಿ ದಿನಾಂಕ : 15-12-08. 
ಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಶ್ರೀ ಎನ್‌.ಎಂ. ನೀಲಕಂಠ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ 
ಇವರು ಈ ಹಿಂದೆ ಪುನರ್ವಸತಿ ಅಧಿಕಾರಿ, ಕೃಷ್ಣ ಮೆಲ್ಲಂಡೆ ಯೋಜನೆ, ನಾರಾಯಣಪುರ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾಗ, ಪರಿಹಾರಧನ ವಿತರಿಸುವಲ್ಲಿ ಪೋಟೋ ಪ್ರತಿಗಳ ಆಧಾರದ ಮೇಲೆ ಸಂತ್ರಸ್ತರಿಗೆ ಮನೆ 
ಕಟ್ಟಿಕೊಳ್ಳಲು ಪರಿಹಾರ ವಿತರಿಸಿರುವುದು, ಮೃತಪಟ್ಟ ಸಂತ್ರಸ್ಥರ ಅನರ್ಹ ವಾರಸುದಾರರಿಗೆ ಅನುಕಂಪ ಪರಿಹಾರ ಭತ್ಯೆ 
ವಿತರಿಸಿರುವುದು ಪರಿಹಾರ ವಿತರಿಸಿದ ವಿವರಗಳನ್ನು ಕಛೇರಿಯ ವಹಿಯಲ್ಲಿ ನಮೂದಿಸದಿರುವುದು, ಸಂತ್ರಸ್ಥರೊಬ್ಬರಿಗೆ ಎರಡು 
ಸಲ ಪರಿಹಾರ ವಿತರಿಸಿರುವುದು, ಎರಡನೇ ಬಾರಿ ವಿತರಿಸಿದ ಮೊತ್ತವನ್ನು ವಾಪಸ್ಸು ಪಡೆದು ಬ್ಯಾಂಕಿಗೆ ಜಮಾ ಮಾಡುವ 
ಮೂಲಕ ಸರ್ಕಾರಿ ಹಣವನ್ನು ತಾತ್ಕಾಲಿಕವಾಗಿ ದುರುಪಯೋಗ ಮಾಡಿರುವುದು ಸಂತ್ರಸ್ಥರ ಪ್ರವರ್ಗವನ್ನು ನಿಗಧಿಪಡಿಸುವಲ್ಲಿ 
ಕರ್ತವ್ಯಚ್ಯುತಿ ಎಸಗಿರುವುದು ಸಂತ್ರಸ್ಥರ ಮಕ್ಕಳು ಅನರ್ಹರಾಗಿದ್ದರೂ ಅನುಕಂಪ ಭತ್ಯೆ ಪಾವತಿಸಿರುವುದು, ಮಧ್ಯವರ್ತಿಗಳ 
ಮೂಲಕ ಪರಿಹಾರ ಚೆಕ್ಕನ್ನು ವಿತರಿಸಿರುವುದು ಇತ್ಯಾದಿಗಳ ಮೂಲಕ ಅಧಿಕಾರ ದುರುಪಯೋಗ ಮತ್ತು ದುರ್ನಡತೆ 
ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನು ವಿಚಾರಣೆಯ ಮೂಲಕ ತಿಳಿಯುವ ಸಲುವಾಗಿ ಇವರ ಎರುದ್ಧ ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957 ರ ನಿಯಮ 11 (2) ರಲ್ಲಿ ಪ್ರದತ್ತವಾದ 


(೬. 


೯೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಅಧಿಕಾರವನ್ನು ಚಲಾಯಿಸಿ ಆರೋಪದ ಬಗ್ಗೆ ವಿಚಾರಣೆ ನಡೆಸಿ ವರದಿ ಸಲ್ಲಿಸಲು ಶ್ರೀ ಬಿ. ಶ್ರೀನಿವಾಸರಾವ್‌, ನಿವೃತ್ತ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ಮೈಸೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಸರ್ಕಾರವು ನೇಮಿಸಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿನ ಮನವಿಯಲ್ಲಿ ವಿಚಾರಣಾಧಿಕಾರಿಯವರು ಗೌರವ ಧನ ಹಾಗೂ 
ಪ್ರಯಾಣ ಭತ್ಯೆ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಈ ಸಂಬಂಧ ಇವರಿಗೆ ಗೌರವ ಧನ ಹಾಗೂ ಪ್ರಯಾಣ ಭತ್ಯೆ 
ಮಂಜೂರು ಮಾಡಬೇಕಾಗಿದೆ. ಅದರಂತೆ ಈ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 010 ಕೆವಿ 07, ಬೆಂಗಳೂರು, ದಿನಾಂಕ : 5ನೇ ಫೆಬ್ರವರಿ, 2010 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರದ ಶ್ರೀ ಬಿ. ಶ್ರೀನಿವಾಸ ರಾವ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು ಇವರು ಇಲಾಖಾ ವಿಚಾರಣೆ ನಡೆಸಿ ಸಲ್ಲಿಸಿದ ವಿಚಾರಣಾ ವರದಿಯನ್ನು ಭಾಗಶಃ ಅಂಗೀಕರಿಸಿದೆ ಹಾಗೂ 
ಇದನ್ನು ಸಲ್ಲಿಸಿದ್ದಕ್ಕಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 003 ಸೇಜಇವಿ 96, ದಿನಾಂಕ : 24-4-98 ರನ್ವಯ ರೂ. 
5000-00 (ಐದು ಸಾವಿರ ರೂಪಾಯಿಗಳು ಮಾತ್ರ) ಗೌರವಧನವನ್ನು ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 045 
ಸೇಇವಿ 01, ದಿನಾಂಕ : 4-3-02 ರನ್ವಯ ರೂ. 1000-00 (ಒಂದು ಸಾವಿರ ರೂಪಾಯಿಗಳು ಮಾತ್ರ)ಗಳ ಪ್ರಯಾಣ 
ಭತ್ಯೆಯನ್ನು ಶ್ರೀ ಬಿ. ಶ್ರೀನಿವಾಸರಾವ್‌ ರವರಿಗೆ ಪಾವತಿಸಲು ಮಂಜೂರಾತಿ ನೀಡಲಾಗಿದೆ. 

ಈ ವೆಚ್ಚವನ್ನು ಆಯವ್ಯಯ ಲೆಕ್ಕ ಶೀರ್ಷಿಕೆ "2052-ಸಚಿವಾಲಯ-ಸಾಮಾನ್ಯ ಸೇವೆಗಳು-090-ಸಚಿವಾಲಯ-01, 
ಕರ್ನಾಟಕ ಸರ್ಕಾರ ಸಚಿವಾಲಯ-051-ಸಾಮಾನ್ಯ ವೆಚ್ಚಗಳು' ರಲ್ಲಿ ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. ಸಂಖ್ಯೆ :437 (ಹೆಚ್‌.ಆರ್‌. ನಾಗೇಂದ್ರ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಶ್ರೀಎಂ.ಎ.ಖಾಲಿದ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಿಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 
ಕರ್ನಾಟಕ ರಾಜ್ಯ ವಕ್ಸ್‌ ಮಂಡಳಿ ಹಾಲಿ ರಿಜಿಸ್ಟಾರ್‌ National Institute of Fashion 
ಅ 


Technology ಇವರ ವಿರುದ್ಧ ಇಲಾಖಾ ವಿಚಾರಣೆ-ವಿಚಾರಣಾಧಿಕಾರಿ ಮತ್ತು 
ಮಂಡನಾಧಿಕಾರಿಯವರನ್ನು ನೇಮಿಸುವ ಬಗ್ಗೆ. 


ಓದಲಾಗಿದೆ :1) ನೋಟೀಸ್‌ ಸಂಖ್ಯೆ : ಸಿಆಸುಇ 16 ಕೆಇವಿ 09, ದಿನಾಂಕ : 7-7-2009 
2) ಶ್ರೀ ಎಂ.ಎ. ಖಾಲಿದ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಿಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 
ಕರ್ನಾಟಕ ರಾಜ್ಯ ವಕ್ಸ್‌ ಮಂಡಳಿ ಇವರ ದಿನಾಂಕ : 21-8-09 ರ ಉತ್ತರ 
3) ಅಲ್ಲ ಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಭಿಪ್ರಾಯ ದಿನಾಂಕ : 2-1-2010 


ಸ್ತಾವನೆ : 

ಶ್ರೀ ಎಂ.ಎ. ಖಾಲಿದ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ರವರು ಕರ್ನಾಟಕ ರಾಜ್ಯ ವಕ್ಸ್‌ ಮಂಡಳಿಯಲ್ಲಿ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಬೆಂಗಳೂರಿನ ಅಣ್ಣಿಪುರ ಗ್ರಾಮದ 2 ಎಕರೆ 3 ಗುಂಟೆ 
ವಕ್ಸ್‌ ಮಂಡಳಿಯ ಜಾಗವನ್ನು ಖಾಸಗಿಯವರಿಗೆ ಪರಭಾರೆ ಮಾಡಿರುವ ಆರೋಪ, ಬೆಂಗಳೂರು ಮರ್ಕ್‌ಂಟೈಲ್‌ 
ಕೋ-ಆಪರೇಟಿವ್‌ ಬ್ಯಾಂಕ್‌ನಲ್ಲಿ ಠೇವಣಿ ಇಟ್ಟಿರುವ ವಕ್ಸ್‌ ಮಂಡಳಿಯ ಹಣವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಕ್ಕೆ 
ಆರ್ಥಿಕ ನಷ್ಟ ಉಂಟು ಮಾಡಿ ಕರ್ತವ್ಯ ಎಸಗಿರುಸ ಇತ್ಯಾದಿ ಕರ್ತವ್ಯ ಲೋಪ ಹಾಗೂ ದುರ್ನಡತೆಗೆ ಸಂಬಂಧಿಸಿದಂತೆ 
ಅವರಿಗೆ ಮೇಲೆ ಕ್ರಮ ಸಂ : (0ರಲ್ಲಿ ಓದಲಾದ ದಿನಾಂಕ : 7-7-09 ರಲ್ಲಿ ನೋಟೀಸನ್ನು ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11 ಮತ್ತು 11-ಎ ರನ್ವಯ ಜಾರಿ ಮಾಡಿ 
ಸಮಜಾಯಿಷಿ ಕೇಳುವ ಮೂಲಕ ಅವರ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಯಿತು. ನೋಟೀಸಿಗೆ ಸದರಿ 
ಅಧಿಕಾರಿಯು ಮೇಲೆ ಕ್ರಮ ಸಂ (2)ರಲ್ಲಿ ಓದಲಾದ ದಿನಾಂಕ 21-8-2009ರ ಪತ್ರದಲ್ಲಿ ಉತ್ತರ ಸಲ್ಲಿಸಿ ತಮ್ಮ ಮೇಲೆ 


(೬. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೧೩ 





ಹೊರಿಸಲಾದ ಆರೋಪಗಳನ್ನು ನಿರಾಕಸಿರುತ್ತಾರೆ. ಸದರಿ ಅಧಿಕಾರಿಗಳು ನೀಡಿದ ಉತ್ತರವನ್ನು ಅಲ್ಪ ಸಂಖ್ಯಾತರ ಕಲ್ಯಾಣ 
ಇಲಾಖೆಗೆ ಕಳುಹಿಸಿ ಸೂಕ್ತ ಅಭಿಪ್ರಾಯವನ್ನು ಸ್ಪಷ್ಟೀಕರಣದೊಂದಿಗೆ ನೀಡುವಂತೆ ಕೋರಲಾಗಿತ್ತು. ಅದರಂತೆ ಅಲ್ಪ ಸಂಖ್ಯಾತರ 
ಕಲ್ಯಾಣ ಇಲಾಖೆಯು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಅಭಿಪ್ರಾಯ ನೀಡಿ ಅಧಿಕಾರಿ ನೀಡಿರುವ 
ಸಮಜಾಯಿಷಿಯಲ್ಲಿ ಯಾವುದೇ ಸತ್ಕಾಂಶ ಹಾಗೂ ಹುರುಳಿಲ್ಲವೆಂದು ಹಾಗೂ ಆಪಾದಿತ ಅಧಿಕಾರಿಯು ಕರ್ನಾಟಕ ರಾಜ್ಯ 
ವಕ್ಫ್‌ ಕಾಯ್ದೆಯನ್ನು ಉಲ್ಲಂಘಿಸಿ ಕರ್ತವ್ಯ ಲೋಪ ಹಾಗೂ ದುರ್ನಡತೆ ಎಸಗಿರುವುದಾಗಿ ತಿಳಿಸಿರುತ್ತದೆ. 
ಆದ್ದರಿಂದ ಅವರ ಮೇಲೆ ಹೊರಿಸಲಾದ ಆರೋಪಗಳಲ್ಲಿನ ಸತ್ಯಾಸತ್ಯತೆಯನ್ನು ವಿಚಾರಣೆ ಮೂಲಕ ತಿಳಿಯುವ ದೃಷ್ಟಿಯಿಂದ 
ವಿಚಾರಣೆಯನ್ನು ನಡೆಸಲು ಸರ್ಕಾರವು ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 16 ಕೆಳವಿ 2009, ಬೆಂಗಳೂರು, ದಿನಾಂಕ : 8ನೇ ಫೆಬ್ರವರಿ, 2010 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಾವಳಿ 1957 ರ ನಿಯಮ 11 (2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಂ.ಎ. 
ಖಾಲಿದ್‌ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಿಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಸ್‌ 
ಮಂಡಳಿ ಹಾಲಿ ರಿಜಿಸ್ಟಾರ್‌, National Institute of Fashion Technology ಇವರ ವಿರುದ್ಧ ಮಾಡಲಾದ 
ಆರೋಪಗಳ ಕುರಿತು ವಿಚಾರಣೆ ನಡೆಸಲು ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. 

ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957 ರ ನಿಯಮ 1 (5) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ ರವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ವಿಚಾರಣೆಯನ್ನು ಅತಿ ಶೀಘ್ರವಾಗಿ 
ಮುಕ್ತಾಯಗೊಳಿಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. ಸಂಖ್ಯೆ :438 (ಹೆಚ್‌.ಆರ್‌. ನಾಗೇಂದ್ರ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-2) 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ ಇ ಶ್‌ ಇ 


ವಿಷಯ : ಕಿಯೋನಿಕ್ಸ್‌ ವತಿಯಿಂದ ಇ-ವೇಸ್ಸ್‌, ಗ್ರೀನ್‌-ಐ.ಟಿ, ಹಾಗೂ ಅನಿಮೇಷನ್‌ ಅಂಡ್‌ ಗೇಮಿಂಗ್‌ ಬಗ್ಗೆ 
ಸಮಾವೇಶ ನಡೆಸಲು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 

ಸ್ತಾವನೆ : 

ಕಿಯೋನಿಕ್ಸ್‌ ವತಿಯಿಂದ ಇ-ವೇಸ್ಟ್‌, ಗ್ರೀನ್‌-ಐ.ಟಿ, ಹಾಗೂ ಅನಿಮೇಷನ್‌ ಅಂಡ್‌ ಗೇಮಿಂಗ್‌ ಬಗ್ಗೆ ಮಾರ್ಚ್‌ 
ಅಂತ್ಯದ ಒಳಗಾಗಿ State/National Level ಸಮಾವೇಶ ನಡೆಸಲು ನಿರ್ಧರಿಸಲಾಗಿದ್ದು, ಇದಕ್ಕಾಗಿ ಸರ್ಕಾರದ ವತಿಯಿಂದ 
ರೂ. 20.35 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 15 ಎಂಐಎಸ್‌ 2010, ಬೆ೦ಗಳೂರು, ದಿನಾಂಕ : 15-2-2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳ ಹಿನ್ನೆಲೆಯಲ್ಲಿ, ಕಿಯೋನಿಕ್ಸ್‌ ವತಿಯಿ೦ದ ಇ-ವೇಸ್ಟ್‌, ಗ್ರೀನ್‌-ಐ.ಟಿ, ಹಾಗೂ 

ಅನಿಮೇಷನ್‌ ಅಂಡ್‌ ಗೇಮಿಂಗ್‌ ಬಗ್ಗೆ ಮಾರ್ಚ್‌ ಅಂತ್ಯದ ಒಳಗಾಗಿ State/National Level ಸಮಾವೇಶ ನಡೆಸುವ 
ಸಲುವಾಗಿ 2009-10ನೇ ಸಾಲಿನ ಲೆಕ್ಕ ಶೀರ್ಷಿಕೆ “3451-00-090-2-01 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು 
ಅಭಿವೃದ್ಧಿ-059-ಇತರೆ ಖರ್ಚು (ಯೋಜನೆ)” ಇದರಡಿಯಲ್ಲಿ ಒದಗಿಸಿರುವ ಅನುದಾನದಲ್ಲಿ ರೂ. 20.35 ಲಕ್ಷಗಳನ್ನು (ರೂ. 
ಇಪ್ಪತ್ತು ಲಕ್ಷದ ಮುವ್ಹತೈದು ಸಾವಿರ ರೂಪಾಯಿಗಳು ಮಾತ್ರ) ಕಿಯೋನಿಕ್ಸ್‌ ಸಂಸ್ಥೆಗೆ ಪಾವತಿಸಲು ನಿರ್ದೇಶಕರು, ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರ ಮಂಜೂರಾತಿ ನೀಡಿದೆ. 


(೬. 


೯೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ಸ್‌ ಇವರಿಗೆ ವಿತರಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “ 3451-00-090-2-01 ಮಾಹಿತಿ ತಂತ್ರಜ್ಞಾನ 
ಉನ್ನತೀಕರಣ ಮತ್ತು ಅಭಿವೃದ್ಧಿ-059-ಇತರೆ ಖರ್ಚು (ಯೋಜನೆ)” ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ 
ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ವ್ಯವಸ್ಥಾಪಕ ನಿರ್ದೇಶಕರು ಕೆಬಿಟ್ಸ್‌ರವರಿ೦ದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ 
ಜೊತೆಗೆ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 28 ವೆಚ್ಚ-2/2010, ದಿನಾಂಕ 30-1-2010 
ಇದರನ್ವಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. ಸಂಖ್ಯೆ :439 (ಎಂ.ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2009-10ನೇ ಸಾಲಿಗೆ ಕೆಬಿಟ್ಸ್‌ ಸಂಸ್ಥೆಯ ಆಡಳಿತ ನಿರ್ವಹಣೆಗಾಗಿ ಅನುದಾನ ಬಿಡುಗಡೆ ಮಾಡುವ 
ಬಗ್ಗೆ 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 30 ಆಡವಿ 2009, ದಿನಾಂಕ : 12-5-2009 
2) ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 37 ಆಡವಿ 2009, ದಿನಾಂಕ : 30-5-2009 
3) ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು 
ಇವರ ಪತ್ರ ಸಂಖ್ಯೆ ಕ ಕೆಬಿಟ್ಟ್‌/ಎಸಿಟಿ/2009-10, ದಿನಾಂಕ : 2-1-2010 
ಪ್ರಸ್ತಾವನೆ : 
2009-10ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “3451-00-090-2-01 ಮಾಹಿತಿ ತಂತ್ರಜ್ಞಾನ-ಉನ್ನತೀಕರಣ 
ಮತ್ತು ಅಭಿವೃದ್ಧಿ 059 ಇತರೆ ಖರ್ಚು (ಯೋಜನೆ)” ರಡಿಯಲ್ಲಿ ರೂ. 920.00 ಲಕ್ಷಗಳ ಅನುದಾನವು ಒದಗಣೆಯಾಗಿದ್ದು. 
ಅದರಲ್ಲಿ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು (ಕೆಬಿಟ್ಸ್‌) ಸಂಸ್ಥೆಯ ಆಡಳಿತ ನಿರ್ವಹಣೆಗಾಗಿ 
ರೂ. 80.00 ಲಕ್ಷ (ರೂ. ಎಂಬತ್ತು ಲಕ್ಷಗಳು ಮಾತ್ರ) ಗಳ ಅನುದಾನವನ್ನು ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಹಂಚಿಕೆ ಮಾಡಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ 30-5-2009ರ ಸರ್ಕಾರಿ ಆದೇಶದಲ್ಲಿ ಕೆಬಿಟ್ಸ್‌ ಸಂಸ್ಥೆಯ ಆಡಳಿತಾತ್ಮಕ 
ವೆಚ್ಚಕ್ಕಾಗಿ ರೂ. 40.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 
ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು ಇವರು ಮೇಲೆ 
(2)ರಲ್ಲಿನ ಪತ್ರದಲ್ಲಿ ದಿನಾಕ 30-11-09ರ ವರೆಗೆ ಈಗಾಗಲೇ ರೂ. 69.91 ಲಕ್ಷಗಳನ್ನು ಖರ್ಚುಮಾಡಿದ್ದು, ವರ್ಷದ 
ಅಂತ್ಯದವರೆಗೆ ಆಡಳಿತಾತ್ಮಕ ವೆಚ್ಚಕ್ಕಾಗಿ ರೂ. 67.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ರೂ. 40.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲು 
ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 37 ಆಡವಿ 2009 (ಪಿ), ಬೆಂಗಳೂರು, ದಿನಾಂಕ : 11-2-2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಕೆಬಿಟ್ಸ್‌ ಸಂಸ್ಥೆಯ ಆಡಳಿತಾತ್ಮಕ ವೆಚ್ಚಕ್ಕಾಗಿ ರೂ. 40.00 
ಲಕ್ಷಗಳನ್ನು (ನಲವತ್ತು ಲಕ್ಷಗಳು ರೂಪಾಯಿಗಳು ಮಾತ್ರ) ಅನುದಾನವನ್ನು 2009-10ನೇ ಸಾಲಿನಲ್ಲಿ ಕರ್ನಾಟಕ ಜೈವಿಕ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೧೫ 





ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು (ಕೆಬಿಟ್ಸ್‌) ಸಂಸ್ಥೆಗೆ ನೀಡಲು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು 
ಜೈವಿಕ ತಂತ್ರಜ್ಞಾನ ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರವು ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ವಿತರಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “ 3451-00-090-2-01 ಮಾಹಿತಿ ತಂತ್ರಜ್ಞಾನದ 
ಉನ್ನತೀಕರಣ ಮತ್ತು ಅಭಿವೃದ್ಧಿ-059-ಇತರೆ ವೆಚ್ಚ (ಯೋಜನೆ)” ಇದರ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ 
ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು (ಕೆಬಿಟ್ಸ್‌) ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರವರಿಂದ 
ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ ಜೊತೆಗೆ ಪಡೆದು ಈ ಆರ್ಥಿಕ 
ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 28 ವೆಚ್ಚ-2/2010, ದಿನಾಂಕ 30-1-2010 ರನ್ವಯ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. ಸಂಖ್ಯೆ :440 (ಎಂ.ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು, ಖಾಜಾಕೋಟನೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 
ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 
27-10-2009ರ ಪತ್ರ ಸಂಖ್ಯೆ : ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/2009-10/6328. 
ಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು, ಖಾಜಾಕೋಟನೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಜಮೀನುಗಳಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು 
ರೂ.7,49,350-00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ : 


೫ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 30-06-1994. 


೫ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾಂಕ 05-10-1996. 

ಈ ಭೂಸ್ವಾಧೀನ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ತೀರ್ಪಿನಲ್ಲಿ ಪ್ರತಿ 
ಎಕರೆಗೆ 12,600-00 ರೂ.ಗಳನ್ನು ಜಮೀನಿಗೆ ನಿಗದಿಪಡಿಸಿದ್ದನ್ನು ಪ್ರಶ್ನಿಸಿ ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ 
ಕಲಂ 18(1)ರಡಿ ಗುಲ್ಬರ್ಗ ಸಿವಿಲ್‌ ನ್ಯಾಯಾಲಯದಲ್ಲಿ (ಹಿರಿಯ ಶ್ರೇಣಿ) ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ 
ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಭೂಸ್ವಾಧೀನಾಧಿಕಾರಿಗಳ ಐತೀರ್ಷಿನಲ್ಲಿ ನಿಗದಿಪಡಿಸಿದ್ದ ಭೂಮಿಯ ಮೌಲ್ಯವನ್ನೇ 
ಸ್ಥಿರೀಕರಿಸಿದ್ದರಿ೦ದ ಸಿವಿಲ್‌ ನ್ಯಾಯಾಲಯದ ಈ ತೀರ್ಪಿನ ವಿರುದ್ದ ಭೂಮಾಲೀಕರು ಮಾನ್ಯ ಕರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ಎಂ.ಎಫ್‌.ಎ. ಪ್ರಕರಣವನ್ನು ದಾಖಲಿಸಿದ್ದರು. ಈ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯವು ಪ್ರತಿ ಎಕರೆಗೆ 


(೬. 


೯೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





35,000-00 ರೂ.ಗಳ ಭೂಮೌಲ್ಯವನ್ನು ನಿಗದಿಪಡಿಸಿ ಈ ಮೊತ್ತದ ಮೇಲೆ ಶಾಸನಬದ್ಧ ಇತರ ಸವಲತ್ತುಗಳನ್ನು ನೀಡುವಂತೆ 
ಆದೇಶಿಸಿದೆ. ಪ್ರಕರಣದ ವಿವರ ಕೆಳಕಂಡಂತಿದೆ. 











ಕ್ರ. ಎಲ್‌ಎಸಿ ಪ್ರಕರಣ ಸೇಸಿ ಸ ವೆಂಕಟಬೆನ್ನೂರು ವಿಸ್ಮೀರ್ಣ ಪರಿಹಾರ ಮೊತ್ತ 
ಸಂ. ಸಂ. ಸಂಖ್ಯೆ ಗ್ರಾಮದ ಸ.ನಂ. ಎ-ಗುಂ. ರೂ.ಗಳಲ್ಲಿ 
1, 538/98 11717/06 123/2 7-14 7,49,350-00 




















* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 


ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ : 
ಲಾ 538 ಎಲ್‌ಎಸ್‌ಟಿ 2008, ದಿನಾಂಕ 19-06-2008 ರಲ್ಲಿ ಅಭಿಪ್ರಾಯ ನೀಡಿದೆ. 


ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 159 ಭೂಸ್ಸಾಪ್ರ 2009, ಬೆಂಗಳೂರು, ದಿನಾಂಕ 20ನೇ ಫೆಬ್ರವರಿ 2010 


ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು, ಖಾಜಾಕೋಟನೂರ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ವೆಂಕಟಬೆನ್ನೂರ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನುಗಳಿಗೆ ಉಚ್ಚ 
ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ 
ಧನ ಮೊತ್ತ ರೂ.7,49.350-00 ಗಳನ್ನು (ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮೂರು ನೂರ ಐವತ್ತು ರೂ.ಗಳು 
ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು 
ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00 ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ಥಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16-05-2008 ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.541 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಮೈಸೂರು ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕು, ಅಲಗಾಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 
ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ಇವರ ದಿನಾ೦ಕ 
2-7-2009ರ ಪತ್ರ ಸಂಖ್ಯೆ : ಮುಸದ/ಲೆಶಾಖೆ/ಲೆಸ-1-3/ಭೂಸ್ವಾಪ್ರ/2008-09/1560. 


ಮೇಲೆ ಓದಲಾದ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರಿನ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ 
ಮೈಸೂರು ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕು, ಬ೦ಡಳ್ಳಿ ಗ್ರಾಮದ ಜಮೀನಿನ ಅಲಗಾಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು. ಈ ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೧೭ 





ಪಾವತಿಸಲು ಹಣ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ 
ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ : 


೫ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 12-01-1989. 
೫ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ಪಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾಂಕ 30-12-1991. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಮೂರನೇ ಹೆಚ್ಚುವರಿ ಸಿವಿಲ್‌ 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದೆ. ಪ್ರಕರಣದ ವಿವರ ಕೆಳಕಂಡಂತಿದೆ. 








ಕ. | ಎಲ್‌ಎಸಿ ಪ್ರಕರಣ ಸಂ. ಬ೦ಡಳ್ಳಿ ವಿಸ್ತೀರ್ಣ ಪರಿಹಾರ ಮೊತ್ತ 

ಸಂ. ಗ್ರಾಮದ ಸ.ನಂ. ಎ-ಗುಂ. ರೂ.ಗಳಲ್ಲಿ 

1, 687, 688, 690, 1532/3 3-1] 203606-00 
691/94 























ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 


ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ ಸಲ್ಲಿಸದಿರಲು ತೀರ್ಮಾನಿಸಿ ಮುಖ್ಯ ಅಭಿಯಂತರರ 
ಪ್ರಸ್ತಾವನೆಯಂತೆ ಪ್ರಕರಣಕ್ಕೆ ಹಣ ಪಾವತಿಸಲು ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 103 ಭೂಸ್ಸಾಪ್ರ 2009, ಬೆಂಗಳೊರು, ದಿನಾಂಕ 20ನೇ ಫೆಬ್ರವರಿ 2010 
ಮೈಸೂರು ಜಿಲ್ಲೆ ಕೊಳ್ಳೇಗಾಲ ತಾಲ್ಲೂಕು, ಅಲಗಾಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಬ೦ಡಳ್ಳಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ 
ರೂ.2,03,565-00 ಗಳನ್ನು (ಎರಡು ಲಕ್ಷದ ಮೂರು ಸಾವಿರದ ಐನೂರ ಆರವತ್ತೈದು ರೂ.ಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು 
ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00 ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16-05-2008 ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.542 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೯೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲ್ಲೂಕು, ಹಗಾರಗುಂಡಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 
ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 7-11-2009ರ 
ಪತ್ರ ಸಂಖ್ಯೆ | ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/2009-10/6631. 
ಪ್ರಸ್ತಾವನೆ : 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಗುಲ್ಬರ್ಗ 
ಜಿಲ್ಲೆ, ಗುಲ್ಬರ್ಗ ತಾಲ್ಲೂಕು, ಹಗಾರಗುಂಡಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 
ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ 
ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ 
ಕೆಳಕಂಡಂತಿದೆ : 
> ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 12-03-1998. 
೫ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ಪಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾ೦ಕ 22-06-1999. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಷಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗ ಸಿಎಲ್‌ ನ್ಯಾಯಾಲಯದಲ್ಲಿ 
(ಹಿರಿಯ ಶ್ರೇಣಿ) ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ 
ತೀರ್ಪು ನೀಡಿದೆ. ಪ್ರಕರಣದ ವಿವರ ಕೆಳಕಂಡಂತಿದೆ. 











ಕ್ರ. ಎಲ್‌ಎಸಿ ತಾಡತನೂರ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ ರೂ.ಗಳಲ್ಲಿ 
ಸಂ. ಪ್ರಕರಣ ಸಂ. ಸ.ನಂ. ಎ-ಗುಂ. 
1, 131/06 60/2 2-32 ೨,39,365-00 




















* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 


ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಕೋಶವು ಪತ್ರ ತ್ರ ಸಂಖ್ಯೆ : ಆರ್‌ಡಿ 247 ಎಲ್‌ಸಿಜಿ 2009, ದಿನಾಂಕ 12-01-2009 ರಲ್ಲಿ ಅಭಿಪ್ರಾಯ ನೀಡಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 167 ಭೂಸ್ಸಾಪ್ರ 2009, ಬೆಂಗಳೂರು, ದಿನಾಂಕ 20ನೇ ಫೆಬ್ರವರಿ 2010 
ಗುಲ್ಬರ್ಗ ಜಿಲ್ಲೆ, ಗುಲ್ಬರ್ಗ ತಾಲ್ಲೂಕು, ಹಗಾರಗುಂಡಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ತಾಡತನೂರ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನುಗಳಿಗೆ ಸಿವಿಲ್‌ 
ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ 
ಧನ ಮೊತ್ತ ರೂ.5,39,365-00 ಗಳನ್ನು (ಐದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಮೂರು ನೂರ ಅರವತ್ತೆ ಬದು ರೂ.ಗಳು 
ಮಾತ್ರ) ಪಾವತಿಸಲು ಸರ್ಕಾರವು ನತ ನೀಡಿದೆ. ಹಣ "ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು 
ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00 ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು, 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16-05-2008 ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.543 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೧೯ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗ ಜಿಲ್ಲೆ, ಗುಲ್ಬರ್ಗ ತಾಲ್ಲೂಕಿನ ಭೂಯ್ಯಾರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ತೀರ್ಪಿನಂತೆ ಹೆಚ್ಚಿನ ಪರಿಹಾರ ಧನ 
ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 13-10-2009ರ 
ಪತ್ರ ಸಂಖ್ಯೆ ಮುಇಂ/ಸನೀ(ಉ)ವ/ಭೂಸ್ವಾಪ್ರ/09-10/6021. 
ಸ್ತಾವನೆ : 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ರವರ ಪತ್ರದಲ್ಲಿ ಗುಲ್ಬರ್ಗ 
ಜಿಲ್ಲೆ, ಹಾಗೂ ತಾಲ್ಲೂಕಿನ ಭೂಯ್ಯಾರ ಸಣ್ಣ ನೀರಾವರಿ ಕೆರೆಯ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಭೂಯ್ಯಾರ 
ಗ್ರಾಮದ ಸರ್ವೆ ನಂ.31/ಎಗೆ ಸೇರಿದ ಜಮೀನಿಗೆ ಗುಲ್ಬರ್ಗದ ಹಿರಿಯ ಶ್ರೇಣಿ ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣದ 
ತೀರ್ಪಿನಲ್ಲಿ ನೀಡಿದ ತೀರ್ಪಿನನುಸಾರ ಹೆಚ್ಚಿನ ಹಣ ಪಾವತಿಸಲು ರೂ.82,619-00ನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 
ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ವಿವರಗಳು ಕೆಳಕಂಡಂತಿದೆ : 
> ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 13-02-1997. 
> ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾಂಕ 25-11-1998. 
ಭೂಸ್ಥಾಧೀನಕ್ಕೊಳ್ಳಪಟ್ಟ ಭೂಯ್ಯಾರ ಗ್ರಾಮದ ಸರ್ವೆ ನಂ.31/ಎಗೆ 32 ಗುಂಟೆ ಜಮೀನಿನ ಭೂಮಾಲೀಕರು 
ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ 
ಕಲಂ 18(1)ರಡಿ ಗುಲ್ಬರ್ಗದ ಹೆಚ್ಚುವರಿ ಸಿವಿಲ್‌ (ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, 
ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 
ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ : ಲಾ 
87 ಎಲ್‌ಎಸ್‌ಜಿ 2004 ದಿನಾ೦ಕ 14-2-2005 ರಲ್ಲಿ ಅಭಿಪ್ರಾಯ ಸಹಮತಿ ನೀಡಿದೆ. 
ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ. 


(೬. 























ಕ. ಎಲ್‌ಎಸಿ ಭೂಯ್ಯಾರ ಗ್ರಾಮದ ವಿಸ್ತಿರ್ಣ ಪರಿಹಾರ ಮೊತ್ತ ರೂ.ಗಳಲ್ಲಿ 
ಸಂ. ಪ್ರಕರಣ ಸಂ. ಸ.ನಂ. ಎ-ಗುಂ. 
1, 780/01 31/ಎ 0-32 82,619-00 








ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 157 ಭೂಸ್ಪಾಪ್ರ 2009, ಬೆಂಗಳೂರು, ದಿನಾಂಕ 20ನೇ ಫೆಬ್ರವರಿ 2010 

ಗುಲ್ಬರ್ಗ ಜಿಲ್ಲೆ ಹಾಗೂ ತಾಲ್ಲೂಕಿನ ಭೂಯ್ಯಾರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಭೂಯ್ಯಾರ ಗ್ರಾಮದ ಸರ್ವೆ ನಂ.31/ಎ 32 ಗುಂಟೆ ಜಮೀನಿಗೆ ಗುಲ್ಬರ್ಗದ ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. 
ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿನ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ ಧನದ 
ಮೊತ್ತ ರೂ.82,619,-00 ಗಳನ್ನು (ಎಂಬತ್ತೆರಡು ಸಾವಿರದ ಆರು ನೂರ ಹತ್ತೊಂಬತ್ತು ರೂ.ಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು 
ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00 ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16-05-2008 ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.544 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೯೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ 
ಧನ ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 9-11-2009ರ 
ಪತ್ರ ಸಂಖ್ಯೆ : ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/2009-10/6649. 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ರವರ ಪತ್ರದಲ್ಲಿ ಕೊಪ್ಪಳ 
ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 
ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ 
ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ 
ಕೆಳಕಂಡಂತಿದೆ : 
> ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 6-03-2003. 
೫ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 
ಘೋಷಿಸಿದ ದಿನಾ೦ಕ 29-09-2005. 
ಭೂಸ್ವಾಧೀನಕ್ಕೊಳ್ಳಪಟ್ಟ ಜಮೀನುಗಳ ಭೂಮಾಲೀಕರು ಬಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಕುಷ್ಟಗಿ ಸಿವಿಲ್‌ ನ್ಯಾಯಾಲಯದಲ್ಲಿ 
(ಹಿರಿಯ ಶ್ರೇಣಿ) ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ 
ತೀರ್ಪು ನೀಡಿದೆ. ಪ್ರಕರಣದ ವಿವರ ಕೆಳಕಂಡಂತಿದೆ. 



































ಕ್ರ. ಎಲ್‌ಎಸಿ ಪುರ ಗ್ರಾಮದ ಸ.ನಂ. ವಿಸಿರ್ಣ ಪರಿಹಾರ ಮೊತ್ತ ರೂ.ಗಳಲ್ಲಿ 
ಸಂ. ಪ್ರಕರಣ ಸಂ. ಎ-ಗುಂ. 
1, 536/08 110/ಎ.ಬಿ.ಸಿ,ಡಿ 1-04 326515-00 
2. 545/08 13/ಬ 0-20 147927-00 
3. 555/08 121/ಅ,ಬ,ಕ 0-14 103699-00 
ಒಟ್ಟು 578141-00 





* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಕೋಶವು ಪತ್ರ ಸಂಖ್ಯೆ : ಆರ್‌ಡಿ 619 ಎಲ್‌ಸಿಜಿ 2009, ದಿನಾಂಕ 21-05-2009 ಹಾಗೂ ಆರ್‌ಡಿ 739 ಎಲ್‌ಸಿಜಿ 

2009, ದಿನಾಂಕ 22-05-2009 ರಲ್ಲಿ ಅಭಿಪ್ರಾಯ ನೀಡಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 166 ಭೂಸ್ವಾಪ್ರ 2009, ಬೆ೦ಗಳೂರು, ದಿನಾಂಕ 20ನೇ ಫೆಬ್ರವರಿ 2010 
ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಪುರ 
ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ ಧನ ಮೊತ್ತ ರೂ.578141-00 ಗಳನ್ನು (ಐದು ಲಕ್ಷದ 
ಎಪ್ಪತ್ತೆ೦ಟು ಸಾವಿರದ ಒಂದು ನೂರ ನಲವತ್ತೊಂದು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಹಣಿ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸ ತಕ್ಕದ್ದು ಹಾಗೂ ಎರಡನೇ 
ಬಾರಿ ಪಾವತಿಯಾಗದಂತೆ ಎಚ್ಚರವೆಹಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00 ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣಿ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೨೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16-05-2008 ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌.545 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


WATER RESOURCES SECRETARIAT 
Sub: According Administrative Approval to the Minor Irrigation Projects under Accelerated 
Irrigation Benefit Programme-Regarding. 


1. Letter No. CE/MI (N) Zone/BJP/AE-3/2009-10/286, dt. 19-01-2009 from the Chief 
Engineer, Minor Irrigation, North Zone, Bijapur. 


Read: 


Preamble: 


As per the modified guidelines issued by the Government of India, Minor Irrigation schemes with 
potential more than 50 hectares which serve tribal areas and drought prone areas in the non-special 
category states are eligible for inclusion under Accelerated Irrigation Benefit Programme (AIBP) effective 
from December 2006. Karnataka state is classified as one of the non-special category states. 81 taluks in 
the state are approved under Drought prone Area Programme (DPAP). Hence Minor Irrigation schemes 
with potential more than 50 hectares in these 81 taluks are eligible for inclusion under Accelerated 
Irrigation Benefit Programme (AIBP). Central Assistance will be in the form of central grant that will be 
90% of the project cost. The balance cost of the project will have to be borne by the State as state’s 
share. 


Government of Karnataka has identified the new Minor Irrigation Schemes in these taluks to seek 
approval of Government of India under AIBP. Finance Department, Government of Karnataka has also 
approved the proposal of the Water Resources Department (Minor Irrigation) for according approval to 
such schemes. The Chief Engineer, Minor Irrigation North Zone, Bijapur in the letter read above has 
requested for according administrative approval to the estimates of the works proposed under AIBP. 
Accordingly the following schemes in DPAP taluks are being considered for according administrative 
approval. 


Head of Account : 4702-00-101-1-10-139 AIBP Major Works 





























Rs. In Lakhs 
i Estimated Potential Cost per 
Ne Name of the Scheme District Taluk a planned (in Hectare (Rs. 
Hectares) In lakhs) 
1 2 3 4 5 6 7 
1 Construction of Bridge Belgaum Ramdurg 134.00 90.00 1.48 
cum Barrage Across 
Mallaprabha river near 
Ghataknur village 
2 | Construction of Barrage Belgaum Gokak 148.00 100.00 1.48 
Across Kanvi halla near 
Mamadapur 
Total 282.00 

















೯೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





Government Order No. SANEEYEE 236 MASAVI 2009 (1), Bangalore, 
Dated 24" February 2010 


In view of the above, Administrative approval is hereby accorded for taking up the above 2 works 
with an estimated cost totaling to Rs. 282 lakhs (Rupees Two hundred and eighty two lakhs only) subject 
to the following conditions. 


1. Implementation of these projects should be taken up only after receipt of necessary approval 
from the GOI. 


2. The projects are to be completed with in a period of 2 years after receipt of approval of 
Government of India to these schemes. 


The funding of the scheme is in the ratio of 90:10 between the Central Govt. and State Govt. 
4. The Central share is in the form of grant to the state. 


The projects will be implemented by the Water Resources Department (Minor Irrigation) as 
per the KTPP act. 


6. The implementation of the project shall adhere to the terms and conditions of the guidelines 
issued by the GOI. 


7. The implementation of the project shall be as per the required technical specifications and 
financial specifications as per the approved DPRs. 


8. Water users association shall be formed for post construction maintenance and the scheme 
shall be handed over to the same after its construction for the O&M. 


This order is issued with the concurrence of Finance Department in note No. PWD-890-FC- 
1/2009, dated 09-12-2009. 
By Order and in the name of the Governor of Karnataka, 
K. Sudhakara Shetty, 
Under Secretary to Government, 
PR. 577 Water Resources Department (Minor Irrigation) 


COMMERCE AND INDUSTRIES SECRETARIAT 
Sub : Approval to the Project Proposal of M/s. India Cements Ltd., to setup 2 MTPA Cement 
Plant and 60 MW Coal Based Thermal Power Plant, at Ganapur, Burgupalli of Chincholi 
Taluk, Gulbarga District. 
Read : Proceedings of the 20" State High Level Clearance Committee (SHLCC) meeting held on 
05-01-2010. 
Preamble: 

M/s. India Cements Ltd., proposes to establish 2 MTPA Cement Plant and 60 MW Coal Based 
Thermal Power Plant, at Ganapur, Burgupalli of Chincholi Taluk, Gulbarga District with an investment of 
Rs.850 crores, generating employment to about 175 persons. 

In the 20" State High Level Clearance Committee (SHLCC) meeting held on 05-01-2010 the 
proposal of Company has been approved. 

Government has examined the recommendations made by the State High Level Clearance 
Committee in the 20" Meeting held on 05-01-2010, in all aspects. 

Hence the following order : 


Government Order No. Cl 32 SPI 2010, Bangalore, Dated 235 February 2010 


Government is pleased to accord in principle approval for the project proposal of M/s. India 
Cements Ltd., to establish 2 MTPA Cement Plant and 60 MW Coal Based Thermal Power Plant, at 
Ganapur, Burgupalli of Chincholi Taluk, Gulbarga District, with an investment of Rs.850 crores, generating 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೨೩ 





employment to about 175 persons and extend the following infrastructure facilities, incentives and 
concessions. 


INFRASTRUCTURE FACILITIES : 


1. 


Land : 812.10 acres of patta land at various Sy. Nos. of Ganapura Village and 451.35 acres 
of patta land at various Sy. Nos. of Burgupalli Village — U/s. 109 of KLR Act and conversion of 
the same to industrial use. 

The land requirement for limestone mining area will be decided by the Government 
depending on ore quality. 

Power : 30 MW power to be serviced from GESCOM. 

Water : 2 MLD from Mullamarri River. 

Incentives and Concessions : As applicable under New Industrial Policy 2009-14. 


GENERAL TERMS AND CONDITIONS : 


1. 


MOU :.The project proponents will have to sign a MOU with the Government of Karnataka 
during the Global Investors Meet in June 2010. 


Environment : The promoters to obtain CFE and CFO from KSPCB and environmental 
clearance from MOEF, GOI. 


Employment : The Company shall prepare a plan for development of Human Resources 
required for the project, train local people and provide employment to these trained local 
youth and comply with Government policy of Employment to local people i.e. Dr. Sarojini 
Mahishi report. A copy of Human Resources Development plan shall be sent to the 
Commissioner for 1.೧. & Director of Industries and Commerce for monitoring. 


Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for 1.೧. & Director of 
Industries and Commerce for monitoring. 


Social Infrastructure Development : The Company is advised to take up social 

infrastructure development projects in the vicinity of the proposed location of the unit. A copy 

of such projects shall be sent to the Commissioner for 1.D. & Director of Industries and 

Commerce for monitoring. 

Others : 

a) The project proponents shall provide employment to at least one member of the family of 
each land looser as the land is being acquired through KIADB. 

b) The project proponents shall adopt rain water harvesting, waste water recycling and water 
conservation techniques. Zero discharge facility should be adopted wherever applicable. 


c) The promoters shall take all statutory and other necessary clearnances from the 
competent authorities including GOI and shall submit milestones/progress in 
implementation of the project regularly, which will be monitored by the Department. 


The approval is valid for a period of two years from the date of issue. 


PR. 578 


By Order and in the name of the Governor of Karnataka, 
Aparna Pavate, 
Desk Officer (Technical Cell), 
Commerce & Industries Department 


೯೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





COMMERCE AND INDUSTRIES SECRETARIAT 
No. C1/34/SP1/2010, Bangalore, Dated 23-02-2010 


CORRIGENDUM 


Sub : Approval to M/s. Vasavadatta Cement to Purchase 50% of land U/s. 109 of KLR Act at 
Injipalli & Sedam Villages, Sedam Taluk Gulbarga. 
Read: 1. ೦.೦. 11೦. CI 7 SPI 2007, dated 27-7-2007. 
2. Proceedings of 20" SHLCC dated 05-01-2010. 

In the Government Order No. Cl 7 SPl 2007, dated 27-07-2007 the proposal to M/s. Vasavadatta 
Cement to establish Cement and Thermal Generation Power plant at Sedam, Gulbarga was approved 
with land to be acquired with the consent of land owners and allotted by KIADB. 

Government is pleased to make the amendment to the said G.O0. and recommend to Deputy 
Commissioner Gulbarga District to permit the project proponents to purchase 50% of land U/s. 109 of 
KLR Act and conversion of the same for industrial use. Balance 50% of land to be acquired and allotted 
as SUC by KIADB, at Injipalli & Sedam Villages, Sedam Taluk, Gulbarga District. 

By Order and in the name of the Governor of Karnataka, 
Aparna Pavate, 
Desk Officer (Technical Cell), 
PR. 579 Commerce & Industries Department 


COMMERCE AND INDUSTRIES SECRETARIAT 


Sub : Approval to the Project Proposal of M/s. V.l.C. Steels Pvt. Ltd. To setup 2 MTPA 
Integrated Steel Plant and 180 MW Power Plant in Toranagallu Village Hospet Taluk, 
Bellary District. 


Read: Proceedings of the 20" State High Level Clearance Committee (SHLCC) meeting held on 
05-01-2010. 


Preamble: 


M/s. V.l.C. Steels Pvt. Ltd., proposes to establish 2 MTPA Integrated Steel Plant and 180 MW 
Power Plant in Toranagallu Village Hospet Taluk, Bellary District, with an investment of Rs.6515 crores, 
generating employment to about 4,000 persons. 


In the 20" State High Level Clearance Committee (SHLCC) meeting held on 05-01-2010 the 
proposal of Company has been approved. 

Government has examined the recommendations made by the State High Level Clearance 
Committee in the 20" Meeting held on 05-01-2010, in all aspects. 

Hence the following order : 

Government Order No. Cl 44 SPI 2010, Bangalore, Dated 23" February 2010 

Government 15 pleased to accord in principle approval for the project proposal of M/s. '/.1.0. 
Steels Pvt. Ltd., to establish 2 MTPA Integrated Steel Plant and 180 MW Power Plant in Toranagallu 
Village Hospet Taluk, Bellary District, with an investment of Rs.6515 crores, generating employment to 
about 4000 persons and extend the following infrastructure facilities, incentives and concessions. 
INFRASTRUCTURE FACILITIES : 

1. Land: KIADB to acquire and allot 1976 acres as SUC with consent of land owners. 

2. Power: 10 MVA to be serviced from GESCOM. 
3. Water : 104 MLD from nearest source. 
4 


Incentives and Concessions : Special incentives and concessions will be considered 
separately. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೨೫ 





GENERAL TERMS AND CONDITIONS : 


1. 


MOU :.The project proponents will have to sign a MOU with the Government of Karnataka 
during the Global Investors Meet in June 2010. 


Environment : The promoters to obtain CFE and CFO from KSPCB and environmental 
clearance from MOEF, GOI. 


Employment : The Company shall prepare a plan for development of Human Resources 
required for the project, train local people and provide employment to these trained local 
youth and comply with Government policy of Employment to local people i.e. Dr. Sarojini 
Mahishi report. A copy of Human Resources Development plan shall be sent to the 
Commissioner for 1.೧. & Director of Industries and Commerce for monitoring. 


Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for 1.D. & Director of 
Industries and Commerce for monitoring. 


Social Infrastructure Development : The Company is advised to take up social 
infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.೧. & Director of Industries and 
Commerce for monitoring. 


Others : 

a) The project proponents shall provide employment to atleast one member of the family of 
each land looser as the land is being acquired through KIADB. 

b) The project proponents shall adopt rain water harvesting, waste water recycling and water 
conservation techniques. Zero discharge facility should be adopted wherever applicable. 


c) The promoters shall take all statutory and other necessary clearnances from the 
competent authorities including GOI and shall submit milestones/progress in 
implementation of the project regularly, which will be monitored by the Department. 


The approval is valid for a period of two years from the date of issue. 


PR. 580 


By Order and in the name of the Governor of Karnataka, 
Aparna Pavate, 
Desk Officer (Technical Cell), 
Commerce & Industries Department 


COMMERCE AND INDUSTRIES SECRETARIAT 


Sub: Approval to the Project Proposal of M/s. Mineral Enterprises Ltd., to setup 0.6 MTPA 


Integrated Steel Plant along with 165 MW Captive Power Plant in Hassan District. 


Read: Proceedings of the 20" Stage High Level Clearance Committee (SHLCC) meeting held 


Preamble: 


on 05-01-2010. 


M/s. Mineral Enterprises Ltd., proposes to establish 0.6 MTPA Integrated Steel Plant along with 
165 MW Captive Power Plant in Hassan District, with an investment of Rs.1933 crores, generating 
employment to about 870 persons. 


In the 20" State High Level Clearance Committee (SHLCC) meeting held on 05-01-2010 the 
proposal of Company has been approved. 


Government has examined the recommendations made by the State High Level Clearance 
Committee in the 20" Meeting held on 05-01-2010, in all aspects. 


Hence the following order : 


೯೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





Government Order No. Cl 55 SPI 2010, Bangalore, Dated 23" February 2010 


Government is pleased to accord in principle approval for the project proposal of M/s. Mineral 
Enterprises Ltd., to establish 0.6 MTPA Integrated Steel Plant along with 165 MW Captive Power Plant in 
Hassan District, with an investment of Rs.1933 crores, generating employment to about 870 persons and 
extend the following infrastructure facilities, incentives and concessions. 


INFRASTRUCTURE FACILITIES : 


1. 
2. 
3. 
4. 


Land : 400 acres - KIADB to acquire and allot as SUC with consent of land owners. 
Power : 3000 KVA from CESC. 

Water : 8.1 MGD from nearest source. 

Incentives and Concessions : An applicable under New Industrial Policy 2009-14. 


GENERAL TERMS AND CONDITIONS : 


1. 


MOU :.The project proponents will have to sign a MOU with the Government of Karnataka 
during the Global Investors Meet in June 2010. 


Environment : The promoters to obtain CFE and CFO from KSPCB and environmental 
clearance from MOEF, GOI. 


Employment : The Company shall prepare a plan for development of Human Resources 
required for the project, train local people and provide employment to these trained local 
youth and comply with Government policy of Employment to local people i.e. Dr. Sarojini 
Mahishi report. A copy of Human Resources Development plan shall be sent to the 
Commissioner for 1.೧. & Director of Industries and Commerce for monitoring. 


Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for 1.೧. & Director of 
Industries and Commerce for monitoring. 


Social Infrastructure Development : The Company is advised to take up social 

infrastructure development projects in the vicinity of the proposed location of the unit. A copy 

of such projects shall be sent to the Commissioner for 1.೧. & Director of Industries and 

Commerce for monitoring. 

Others : 

a) The project proponents shall provide employment to atleast one member of the family of 
each land looser as the land is being acquired through KIADB. 

b) The project proponents shall adopt rain water harvesting, waste water recycling and water 
conservation techniques. Zero discharge facility should be adopted wherever applicable. 

c) The promoters shall take all statutory and other necessary clearnances from the 


competent authorities including GOI and shall submit milestones/progress in 
implementation of the project regularly, which will be monitored by the Department. 


The approval is valid for a period of two years from the date of issue. 


PR. 581 


By Order and in the name of the Governor of Karnataka, 
Aparna Pavate, 
Desk Officer (Technical Cell), 
Commerce & Industries Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೨೭ 





COMMERCE AND INDUSTRIES SECRETARIAT 
Sub: Approval to the Project Proposal of M/s. Zuari Fertilizers & Chemicals Ltd., to setup 11.55 
MTPA Urea Plant at Mastihole Village Hukkeri Taluk, Belgaum District. 
Read : Proceedings of the 20" Stage High Level Clearance Committee (SHLCC) meeting held 
on 05-01-2010. 
Preamble: 
M/s. Zuari Fertilizers & Chemicals Ltd., proposes to establish 11.55 MTPA Urea Plant at 
Mastihole Village Hukkeri Taluk, Belgaum District, with an investment of Rs.4565 crores, generating 
employment to about 1560 persons. 


In the 20" State High Level Clearance Committee (SHLCC) meeting held on 05-01-2010 the 
proposal of Company has been approved. 


Government has examined the recommendations made by the State High Level Clearance 
Committee in the 20" Meeting held on 05-01-2010, in all aspects. 


Hence the following order : 
Government Order No. C1 27 SPI 2010, Bangalore, Dated 23" February 2010 


Government is pleased to accord in principle approval for the project proposal of M/s. Zuari 
Fertilizers & Chemicals Ltd., to establish 11.55 MTPA Urea Plant at Mastihole Village Hukkeri Taluk, 
Belgaum District, with an investment of Rs.4565 crores, generating employment to about 1560 persons 
and extend the following infrastructure facilities, incentives and concessions. 


INFRASTRUCTURE FACILITIES : 
5. Land: 950 acres - U/s 109 of KLR Act and conversion of the same for industrial use. 
6. Power: 4750 KVA from HESCOM. 
7. Water : 8.32 MGD from Ghataprabha river. 
8 


Incentives and Concessions : Special incentives and concessions will be considered 
separately. 


GENERAL TERMS AND CONDITIONS : 


1. MOU :.The project proponents will have to sign a MOU with the Government of Karnataka 
during the Global Investors Meet in June 2010. 


2. Environment : The promoters to obtain CFE and CFO from KSPCB and environmental 
clearance from MOEF, GOI. 


3. Employment : The Company shall prepare a plan for development of Human Resources 
required for the project, train local people and provide employment to these trained local 
youth and comply with Government policy of Employment to local people i.e. Dr. Sarojini 
Mahishi report. A copy of Human Resources Development plan shall be sent to the 
Commissioner for 1.೧. & Director of Industries and Commerce for monitoring. 


4. Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for 1.D. & Director of 
Industries and Commerce for monitoring. 


೯೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





5. Social Infrastructure Development : The Company is advised to take up social 
infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.೧. & Director of Industries and 
Commerce for monitoring. 


6. Others: 


a) The project proponents shall provide employment to atleast one member of the family of 
each land looser as the land is being acquired through KIADB. 


b) The project proponents shall adopt rain water harvesting, waste water recycling and water 
conservation techniques. Zero discharge facility should be adopted wherever applicable. 


c) The promoters shall take all statutory and other necessary clearances from the competent 
authorities including GOI and shall submit milestones/progress in implementation of the 
project regularly, which will be monitored by the Department. 


The approval is valid for a period of two years from the date of issue. 


By Order and in the name of the Governor of Karnataka, 
Aparna Pavate, 
Desk Officer (Technical Cell), 
PR. 582 Commerce & Industries Department 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಜಲ ಕಾಯಗಳ ದುರಸ್ತಿ, ಜೀರ್ಣೋದ್ದಾರ ಮತ್ತು ಪುನರುಜ್ಜೀವನ ಮಾಡಲು ರಾಜ್ಯ ಯೋಜನೆ 
ಅನುಷ್ಠಾನಗೊಳಿಸುವ ಕುರಿತು. 
Regarding implementation of the “Scheme on Repair, Renovation and 


Restoration of Water Bodies with Domestic Support” 
ಓದಲಾಗಿದೆ : ಭಾರತ ಸರ್ಕಾರದ ಜನಸಂಪನ್ಮೂಲ ಮಂತ್ರಾಲಯ ನವದೆಹಲಿ ಇವರ ಆದೇಶ ಸಂಖ್ಯೆ 
7/1/2009WB ದಿನಾಂಕ : 02-03-2009. 

ಪ್ರಸ್ತಾವನೆ : 

ಭಾರತ ಸರ್ಕಾರವು ವ್ಯವಸಾಯಕ್ಕೆ ನೇರವಾಗಿ ಸಂಬಂಧಿಸಿದ ಜಲ ಕಾಯಗಳ ದುರಸ್ತಿ, ಜೀರ್ಣೋದ್ದಾರ ಮತ್ತು 
ಪುನರುಜ್ಜೀವನಗೊಳಿಸುವ (RRR) ಪ್ರಾಯೋಗಿಕ ಯೋಜನೆಯನ್ನು ರಾಷ್ಟದ ಹಲವು ರಾಜ್ಯಗಳ ಆಯ್ದ ಜಿಲ್ಲೆಗಳಲ್ಲಿ ಕೈಗೊಳ್ಳಲು 
ಈ ಹಿಂಡ ಮಂಜೂರಾತಿ ನೀಡಿತ್ತು. ಈ ಕಾರ್ಯಕ್ರಮದಡಿ ರಾಜ್ಯದ ಎರಡು ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ ಹಾಗೂ 
ಗುಲ್ಬರ್ಗ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲು ಅನುಮೋದನೆ ನೀಡಲಾಗಿತ್ತು. ಈ ಯೋಜನೆಯನ್ನು ಪೂರ್ಣಗೊಳಿಸಲಾಗಿದೆ. 
ಪ್ರಾಯೋಗಿಕ ಯೋಜನೆಯ ಫಲಶೃತಿಯನ್ನು ಆಧರಿಸಿ ಹಾಗೂ ಜಲಕಾಯಗಳಿಂದ ಲಭ್ಯವಾಗುವ ಪ್ರಯೋಜನಗಳನ್ನು 
ಹೆಚ್ಚಿಸುವ ಅವಶ್ಯಕತೆಯನ್ನು ಗಮನದಲ್ಲಿರಿಸಿಕೊಂಡು ಭಾರತ ಸರ್ಕಾರದ ಜಲ ಸಂಪನ್ಮೂಲ ಸಚಿವಾಲಯವು ರಾಷ್ಟ್ರಾದ್ಯಂತ. 
ಅನ್ವಯವಾಗುವಂತೆ ಮೇಲೆ ಓದಲಾದ "ಆದೇಶದಲ್ಲಿ ಮೇಲ್ಕಂಡ ಯೋಜನೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 
ಚೂ on Repair, Renovation and Restoration of Water Bodies with Domestic Spb 
ಎಂದು ಅನುಷ್ಠಾನಗೊಳಿಸಲು ಮಂಜೂರಾತಿ ನೀಡಲಾಗಿದೆ. ಈ ಯೋಜನೆಯನ್ನು ರಾಜ್ಯ ವಲಯ ಯೋಜನೆಯೆಂದು 
ತಿಳಿಸಲಾಗಿದೆ. 
2) ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ, ಪ್ರಸ್ತಾವನೆ ತಯಾರಿಕೆ, ಅವುಗಳ ರೂಪರೇಷೆಗಳ ಹಾಗೂ 
ಅನುಸರಿಸಬೇಕಾದ ಕ್ರಮಗಳ ಕುರಿತಂತೆ ಭಾರತ ಸರ್ಕಾರವು ಮಾರ್ಗಸೂಚಿಯನ್ನು ಹೊರಡಿಸಿದ್ದು, ಅವುಗಳ ಮುಖ್ಯವಾದ 
ಅಂಶಗಳು ಕೆಳಕಂಡಂತಿವೆ : 

* 2000 ಹಕ್ಬೇರ್‌ವರೆಗೆ ಮೂಲ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಹೊಂದಿರುವ ಸಾರ್ವಜನಿಕ ಮತ್ತು 
ಸಮುದಾಯ ಮಾಲೀಕತ್ವದ ಆಯ್ದ ಕೆರೆಗಳ /ಜಲಕಾಯಗಳ ಸಮಗ್ರ ಅಭಿವೃದ್ಧಿ ಒಳಗೊಂಡಂತೆ 
ಪುನರುಜ್ಜೀವನ ಕಾರ್ಯ ಕೈಗೊಳ್ಳುವುದು. 

* ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಸಹಭಾಗಿತ್ವ ಮತ್ತು ಸ್ವಯಂ ಆಧಾರಿತ (Community 
participation and Self-Supporting system) ವ್ಯವಸ್ಥೆಯನ್ನು ಒಳಗೊಂಡಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೨೯ 





9 ರಾಷ್ಟದ ರಾಜ್ಯಗಳನ್ನು Special category ಹಾಗೂ non-special category ಎಂದು 
ವಗಿನೇಕರಿಸಲಾಗಿದ್ದು 'ರ್ನಾಟಕವು non-special category ರಲ್ಲಿ ಗುರುತಿಸಲ್ಪಟ್ಟಿದೆ. Special 
category ಎಂದರೆ ಈ ವರ್ಗದಲ್ಲಿ ಗುರುತಿಸಲ್ಪಟ್ಟಿರುವ ರಾಜ್ಯಗಳು ಹಾಗೂ ಬರಕ್ಕೆ ತುತ್ತಾಗುವ 
ಪ್ರದೇಶ/ಗುಡ್ಡಗಾಡು/ನಕ್ಷಲ್‌- -ಪೀಡಿತ ಪ್ರದೇಶಗಳನ್ನು ಸಹ ಒಳಗೊಂಡಿದೆ. 

* pial category ರಾಜ್ಯಗಳು/ಪ್ರದೇಶಗಳಲ್ಲಿ ಕೇಂದ್ರ ನೆರವು ಯೋಜನಾ ವೆಚ್ಚದ ಶೇಕಡ 90 ಹಾಗೂ 
ರಾಜ್ಯ ಸರ್ಕಾರದ ಶೇಕಡ 10 ರಷ್ಟು ವೆಚ್ಚವನ್ನು ಮತ್ತು ಗಂಗ-spೀಂial ೦೩೭6 ೦/7 ರಾಜ್ಯಗಳಲ್ಲಿ ಕೇಂದ್ರ 
ನೆರವು ಶೇಕಡ 25 ಹಾಗೂ ರಾಜ್ಯ ಸರ್ಕಾರ ಜು ಶೇಕಡ 75 ರಷ್ಟು ಭರಿಸಬೇಕಾಗಿದೆ. 

* ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ ಬರಕ್ಕೆ ತುತ್ತಾಗುವ/ಗುಡ್ಡಗಾಡು/ನಕ್ಷಲ್‌- -ಪೀಡಿತ ಪ್ರದೇಶಗಳಲ್ಲಿ ಇರುವ 
ಯೋಜನೆಗಳಿಗೆ "ಕೇಂದ್ರದ ನೆರವು ಯೋಜನಾ ವೆಚ್ಚದ ಶೇಕಡ 90 ಹಾಗೂ ಉಳಿದ ಶೇಕಡ 10 ರಷ್ಟು 
ವೆಚ್ಚವನ್ನು ರಾಜ್ಯ ಸರ್ಕಾರವು ಭರಿಸಬೇಕಾಗಿದೆ. ರಾಜ್ಯದ ಉಳಿದ ಪ್ರದೇಶಗಳ ಯೋಜನೆಗಳಿಗೆ ಕೇಂದ್ರದ 
ನೆರವು ಯೋಜನಾ ವೆಚ್ಚದ ಶೇಕಡ 25 ಹಾಗೂ ಉಳಿದ ಶೇಕಡ 75 ರಷ್ಟು ವೆಚ್ಚವನ್ನು ರಾಜ್ಯ ಸರ್ಕಾರವು 

ರಿಸಬೇಕಾಗಿದೆ. 

* ಶೇಕಡ 10 ರಷ್ಟು ಯೋಜನಾ ವೆಚ್ಚವನ್ನು ಸಮುದಾಯದ ಸಾಮರ್ಥ್ಯ ವೃದ್ಧಿ, ತಿಳುವಳಿಕೆ ಹಾಗೂ ಸಾಂಸ್ಥಿಕ 
ಬಲವರ್ಧನೆಗೆ ಮೀಸಲಿಡಬೇಕು. 

* ಬರಕ್ಕೆ ತುತ್ತಾಗುವ /ಗುಡ್ಡಗಾಡು/ನಕ್ಸಲ್‌-ಪೀಡಿತ ಪ್ರದೇಶಗಳಲ್ಲಿ ಇರುವ ಯೋಜನೆಗಳಿಗೆ ಲಾಭ ವೆಚ್ಚದ 
ಅನುಪಾತವು ಕನಿಷ್ಟ 1:1 ಇರಬೇಕು ಹಾಗೂ ಉಳಿದ ಪ್ರದೇಶಗಳ ಯೋಜನೆಗಳಿಗೆ ಇದು 15:1 ಇರಬೇಕು. 

* ಈ ಯೋಜನೆಯನ್ನು 11ನೇ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಅನುಷ್ಠಾನಗೊಳಿಸಬೇಕಾಗಿದೆ 
(2007-12). 

ಆದ್ದರಿಂದ ಪ್ರಥಮವಾಗಿ ಬರಪೀಡಿತ ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮದಡಿ ಗುರುತಿಸಿರುವ ತಾಲ್ಲೂಕುಗಳಲ್ಲಿ 
(ಡಿ.ಪಿ.ಎ.ಪಿ) “ಬರುವ ಸಣ್ಣ ನೀರಾವರಿ ಇಲಾಖೆಯ ಹಾಗೂ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯಲ್ಲಿರುವ ದುರಸ್ತಿ, ಜೀರ್ಣೋದ್ದಾರ 
ಮತ್ತು ಪುರುಜ್ಜೀವನ “ಅವಶ್ಯಕವಿರುವ ಜಲಕಾಯಗಳನ್ನು "ಗುರುತಿಸಿ ಸದರಿ ಕಾರ್ಯಕ್ರಮದಡಿಯಲ್ಲಿ ಕೈಗೊಳ್ಳಲು 
ನಿಧನರಿಸಲಾಗಿದೆ” 

ಈ ಯೋಜನೆಯನ್ನು ಸಣ್ಣ ನೀರಾವರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್‌ ರಾಜ್‌ ಇಲಾಖೆಗಳ 
ಮೂಲಕ ಅನುಷ್ಠಾನಗೊಳಿಸಲು ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 34 ಕೆಜಿದು 2009, (ಭಾ) ಬೆ೦ಗಳೂರು, ದಿನಾಂಕ : 11ನೇ ಫೆಬ್ರವರಿ 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳಂತೆ 
“Scheme on Repair, Renovation and Restoration of Water Bodies with Domestic Support” 
ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರವು 2009-10ನೇ ಸಾಲಿನಿಂದ ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಇಲಾಖೆ 
ಹಾಗೂ ಗ್ರಾಮಿಣಾಭಿವೃದ್ಧಿ ಹಾಗೂ ಪಂಚಾಯತ್‌ ರಾಜ್‌ ಇಲಾಖೆಗಳ ಮೂಲಕ ಅನುಷ್ಠಾನಗೊಳಿಸಲು ಅನುಮೋದಿಸಿದೆ. 

ಈ ಆದೇಶವನ್ನು ಯೋಜನಾ ಇಲಾಖೆಯು ದಿನಾಂಕ : 27/1/2009ರ ಟಿಪ್ಪಣಿ ಸಂಖ್ಯೆ : ಪಿಡಿ 20 ಎಂಸಿಎಂ 
2009 ರಲ್ಲಿ ಮತ್ತು ಆರ್ಥಿಕ ಇಲಾಖೆಯ ದಿನಾ೦ಕ : 26/2/2009 ರ ಟಿಪ್ಪಣಿ ಸಂಖ್ಯೆ : ಲೋಇ 953 ಆಕೋ-1/09 ರಲ್ಲಿ 
ನೀಡಿರುವ ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸುಧಾಕರ ಶೆಟ್ಟಿ 
ಪಿ.ಆರ್‌.461 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು. ವಡ್ರಾಳ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 
ಟೆಂಡರ್‌ ಅಂಗೀಕರಿಸುವ ಕುರಿತು. 


ಓದಲಾಗಿದೆ: 1. ಪತ್ರ ಸಂಖ್ಯೆ :  ಮುಇಂ/ಸನೀ(ಉ) ವಲಯ/ಬಿಜೆಪಿ/ಸಇ೦-1/2009-10/7647, ದಿನಾಂಕ 
21/12/09. 
2. ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ 


ವಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಮುಸದ/ಆಪ್ತಶಾಖೆ/ಟೆಂಡರ್‌/09-10/134, ದಿನಾಂಕ : 
13/01/10. 


೯೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 





ಪ್ರಸ್ತಾವನೆ : 


ಬೆಳಗಾಂ ಜಿಲ್ಲೆ. ಚಿಕ್ಕೋಡಿ ತಾಲ್ಲೂಕು, ವಡ್ರಾಳ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 30.00 ಲಕ್ಷ 
ರೂ.ಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್‌, ಸಣ್ಣಿ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ನೋಂದಣಿ 
ಸಂಖ್ಯೆ :/371/2008-09ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾಂ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 











1 ಬೆಳಗಾಂ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿನಾಂಕ 27/07/09 
2 | ವಿಜಯ ಕರ್ನಾಟಕ ದಿನಪತ್ರಿಕೆ ಹಾಗೂ ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 30/07/09 
3 | ಕರ್ನಾಟಕ ಟೈಮ್ಸ್‌ ದಿನಪತ್ರಿಕೆ ದಿನಾಂಕ 02/08/09 

















ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 4 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರ್‌ನ್ನು ದಿನಾಂಕ : 
02/09/09ರಂದು ತೆರೆಯಲಾಗಿ ಕೇವಲ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹರಾಗಿದ್ದು, ವಿವರ ಕೆಳಕಂಡಂತಿದೆ : 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 24,77,395/- 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಪರಿಷ್ಠತ ಮೊತ್ತ ರೂ. 24,46,968/- 
೬. ಮಂಜೂರಾದ ಅಂದಾಜಿನ | ಪರಿಷ್ಕರಿಸಿದ ದರಗಳ 
4೫೦, | ಗುತ್ತಿಗೆದಾರರ ಹೆಸರು ಮತ್ತು A ದರಗಳ ಹಾಗೂ ಪ್ರಸಕ್ತ ಮೇಲಿನ 
ಗ ದರ್ಜೆ ಶ್ರೀ/ಮೆಸರ್ಸ್‌ ದರಗಳಂತೆ ಟೆಂಡರ | ಸಾಲಿನ ದರಗಳ ಮೇಲಿನ | ಶೇಕಡವಾರು 
ಶೇಕಡವಾರು ಹೆಚಳ ಹೆಚಳ/ ಕಡಿಮೆ 
ಮೊತ ಚ ಚ 
1 ಜಿ.ಎಸ್‌.ಬಾನಿ 1ನೇ ದರ್ಜೆ ರೂ. 26,23,349/- 5,89 ಹೆಚ್ಚು 7.21 ಹೆಚ್ಚು 
ಗುತ್ತಿಗೆದಾರರು 




















ಮೇಲ್ಕಂಡಂತೆ ಶ್ರೀ ಜಿ.ಎಸ್‌. ಬಾನಿ, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ಮೊತ್ತ ರೂ. 26,23,349- 
00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳು ಮಂಜೂರಾದ ಅಂದಾಜಿನ ದರ ಹಾಗೂ ಪ್ರಸಕ್ತ 
ಸಾಲಿನ ದರಗಳ ಮೇಲೆ ಶೇಖಡ 7.21ರಷ್ಟು ಹೆಚ್ಚಾಗಿದ್ದರಿಂದ, ದರಗಳನ್ನು ಕಡಿಮೆ ಮಾಡಿಸುವ ಸಲುವಾಗಿ ಮುಖ್ಯ 
ಇಂಜಿನಿಯರ್‌ರವರ ಮಟ್ಟದಲ್ಲಿ ಗುತ್ತಿಗೆದಾರರೊಂದಿಗೆ ನಡೆಸಲಾದ ಸಂಧಾನದಲ್ಲಿ ಗುತ್ತಿಗೆದಾರರು ಚಾಲ್ತಿ ದರಗಳ ಮೇಲೆ 
ಟೆಂಡರ್‌ ಮೊತ್ತಕ್ಕೆ ಕಾಮಗಾರಿ ನಿರ್ವಹಿಸಲು ಒಪ್ಪಿರುತ್ತಾರೆ. ಆದರೆ, ಚಾಲ್ತಿ ದರಪಟ್ಟಿಯ ಮೇಲೆ ಶೇ. 6 ಕ್ಕಿಂತ ಹೆಚ್ಚುವರಿ 
ದರವನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರಿಗೆ ಅಧಿಕಾರ ಇಲ್ಲದಿರುವುದರಿಂದ, ಸದರಿಯವರ ಟೆಂಡರ್‌ನ್ನು 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರು ಮೇಲೆ (1) ರಲ್ಲಿ ಓದಲಾದ 
ಪತ್ರದಲ್ಲಿ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 


ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ : 13/01/10 ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕುಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆ೦ಡರಿಗಿಡಲಾದ ಮೊತ್ತ ರೂ. 24,46,968-00ಗಳ ಮೇಲೆ ಶೇಕಡ 7.20 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ. 26,23,150-00ಗಳಿಗೆ ಕಾಮಗಾರಿಯನ್ನು ಶ್ರೀ ಜಿ.ಎಸ್‌. ಬಾನಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಗಿದೆ. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್‌ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 45 ಏನೀಯೋ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೆಳಗಾ೦ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು, ವಡ್ರಾಳ ಏತ 
ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ. 24,46,968-00ಗಳ ಮೇಲೆ ಶೇಕಡ 7.20ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೩೧ 





ರೂ. 26,23,150-00 ಗಳಿಗೆ (ಇಪ್ಪತ್ತಾರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂದು ನೂರ ಐವತ್ತು ರೂ.ಗಳು ಮಾತ್ರ) 
ಶ್ರೀ ಜಿ.ಎಸ್‌.ಬಾನಿ, 1ನೆ ದರ್ಜೆ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ 
20/01/2003ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 462 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು, ಮುಗಳಿ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 
ಟೆಂಡರ್‌ ಅಂಗೀಕರಿಸುವ ಕುರಿತು. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ನಯೋಕಾ 2009, ದಿ: 05/02/09. 


2. ಪತ್ರ ಸಂಖ್ಯೆ :. ಮುಇಂ/ಸನೀ(ಉ)ವಲಯ/ಬಿಜೆಪಿ/ಸಇ೦-1/2009-10/7076, ದಿನಾಂಕ 
06/01/2009. 

3. ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್‌, ಸಣ್ಣಿ ನೀರಾವರಿ ದಕ್ಷಿಣ 
ವಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಮುಸದ/ಆಪ್ತಶಾಖೆ/ಟೆಂಡರ್‌/09-10/34, ದಿನಾಂಕ : 
13/01/10 


ಸಾವನೆ : 

ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ನಬಾರ್ಡ್‌ ಆರ್‌.ಐ.ಡಿ.ಎಫ್‌-14ರಲ್ಲಿ ರೂ. 14477.85 ಲಕ್ಷ 
ರೂ.ಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುವ 260 ಕಾಮಗಾರಿಗಳ ಪೈಕಿ ಬೆಳಗಾಂ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು, 
ಮುಗಳಿ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿ ಸಹ ಒಂದಾಗಿದ್ದು, ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ 
ಉತ್ತರ ವಲಯ, ಬಿಜಾಪುರ ಇವರು ನೋಂದಣಿ ಸಂಖ್ಯೆ : 369/2008-09ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾ೦ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 


(೬. 


21 
೦ 

(2 
a 
೪ 

















I ಬೆಳಗಾಂ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿನಾಂಕ 20/07/09 
) | ಪ್ರಜಾವಾಣಿ ದಿನಪತ್ರಿಕೆ ದಿನಾಂಕ 28/07/09 
3 | ಕನ್ನಡಪ್ರಭ ದಿನಪತ್ರಿಕೆ ದಿನಾಂಕ 29/07/09 
4 | ಕರ್ನಾಟಕ ರಾಜ್ಯಪತ್ರ ದಿನಾಂಕ 30/07/09 














ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 10 ಜನ ಗುತ್ತಿಗೆದಾರರ ಪೈಕಿ ನಿಗದಿತ ದಿನದಂದು 
ಇಬ್ಬರು ಗುತ್ತಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ಟೆಂಡರ್‌ನ್ನು ದಿನಾಂಕ : 
01/09/09ರಂದು ತೆರೆಯಲಾಗಿ ಕೇವಲ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹರಾಗಿದ್ದು, ವಿವರ ಕೆಳಕಂಡಂತಿದೆ : 








ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 21,74,701/- 











೯೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 
































ಮಂಜೂರಾದ ಅಂದಾಜಿನ ಹ 
ಗುತ್ತಿಗೆದಾರರ ಹೆಸರು ಮತು ಟಂಡರರಥೀಗುತಿಗಡಾರರು;. |e ಬಾಳಿಕೆ ೨ ನನನ ಡಲಗಳ 
ಕ್ರ.ಸಂ. ನೂ ಶ್ರೀ/ಮೆಸರ್‌ ಹ್‌ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಹಮ ಮೇಲಿನ ಶೇಕಡಾವಾರು 
ಪ್ಲ ಟೆಂಡರಿನ ಮೊತ ಹೆಚ್ಚಳ/ಕಡಿಮೆ 
ಪ್‌ ಹೆಚ್ಚಳ ಜ 
1 ಜಿ.ಎಸ್‌.ಬಾನಿ 1ನೇ ದರ್ಜೆ ರೂ. 23,27,638/- 7.03 ಹೆಚ್ಚು 9.02 ಹೆಚ್ಚು 
ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರಿ ಶ್ರೀ ಜಿ.ಎಸ್‌. , 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ಮೊತ್ತ ರೂ. 23,27,638-00ಗಳು 


ಅತಿ ಕಡಿಮೆ ಹೊತ್ತವಾಗಿದ್ದು, ಇವರು pr ದರಗಳು ಮಂಜೂರಾದ ಅಂದಾಜಿನ ದರ ಹಾಗೂ ಪ್ರಸಕ್ತ ಸಾಲಿನ 
ದರಗಳ ಮೇಲೆ ಶೇಕಡ 9.02ರಷ್ಟು ಹೆಚ್ಚಾಗಿದ್ದರಿಂದ, ದರಗಳನ್ನು ಕಡಿಮೆ ಮಾಡಿಸುವ ಸಲುವಾಗಿ ಮುಖ್ಯ ಇಂಜಿನಿಯರ್‌ರವರ 
ಮಟ್ಟದಲ್ಲಿ ಗುತ್ತಿಗೆದಾರರೊಂದಿಗೆ ನಡೆಸಲಾದ ಸಂಧಾನದಲ್ಲಿ "ಗುತ್ತಿಗೆದಾರರು ಚಾಲ್ತಿ ದರಗಳ ಮೇಲೆ ಟೆಂಡರ್‌ ಮೊತ್ತಕ್ಕೆ 
ಕಾಮಗಾರಿ ನಿರ್ವಹಿಸಲು ಒಪ್ಪಿರುತ್ತಾರೆ. ಆದರೆ, ಚಾಲ್ತಿ ದರಪಟ್ಟಿಯ ಮೇಲೆ ಶೇ. 6 ಕ್ಕಿಂತ ಹೆಚ್ಚುವರಿ ದರವನ್ನು 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರಿಗೆ, ಅಧಿಕಾರ ಇಲ್ಲದಿರುವುದರಿಂದ, ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು 
ಮುಖ್ಯ ಇಂಜಿನಿಯರ್‌ ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ 
ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ : 13/01/10 ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕುಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ. 21,35,113-00ಗಳ ಮೇಲೆ ಶೇಕಡ 9.00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 
23,27,273-00 ಗಳಿಗೆ ಕಾಮಗಾರಿಯನ್ನು ಶ್ರೀ ಜಿ.ಎಸ್‌. ಬಾನಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ವಹಿಸಲು ಸಭೆಯಲ್ಲಿ 
ತೀರ್ಮಾನಿಸಲಾಗಿದೆ. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್‌ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 43 ಏನೀಯೋ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೆಳಗಾ೦ ಜಿಲ್ಲೆ. ಚಿಕ್ಕೋಡಿ ತಾಲ್ಲೂಕು, ಮುಗಳಿ ಏತ 
ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ. 2135,113-00ಗಳ ಮೇಲೆ ಶೇಕಡ 9.00ರಷ್ಟು 'ಹೆಚ್ಚಿನ ದರಗಳಿಗೆ "ಅಂದರೆ 
ರೂ. 23,27,273-00ಗಳಿಗೆ (ಇಪ್ಪತ್ತೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೂ ರು ರೂ.ಗಳು ಮಾತ್ರ) ಶ್ರೀ 
ಜಿ.ಎಸ್‌.ಬಾನಿ, 1ನೆ ದರ್ಜೆ ಗುತ್ತಿಗೆದಾರರಿಗೆ” ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು, 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ 
20/01/2003ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 463 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


FINANCE SECRETARIAT 
Sub: Delegation of enhanced Financial Powers to Public Works and Water Resources 
Department Officers-revision reg. 
Read: 1) Govt Order No. PWD 1 FCR 93 dt. 15-12-1994. 
Preamble : 

In the Government Order cited above, certain financial powers to the officers of the Public Works 
and Water Resources Departments were delegated with a view to securing expeditious discharge of the 
duties. These powers have not been revised/enhanced for a long time. The Board of Chief Engineers has 
deliberated the issue of the revision of financial powers on 15-10-2008 and after detailed deliberations, 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ೯೩೩ 





the Board of Chief Engineers recommended revision of delegation of powers and sent to Govt. for 
consideration. 

The powers delegated to various officers for according administrative and technical sanction as 
per item Nos. (1) & (2) of the Government Order dt. 15-12-94 read above are as follows : 


























Limits of Power 
hil Nature of Power ಕ Superintending Executive Wid 
ಪ Engineer Engineer lis 
Engineer 
1 2 3 4 5 6 
1 To accord administrative 
sanction to works 
a) | Original works (other than | Rs. 30 lakhs Rs. 10 lakhs Rs. 4 lakhs each Nil 
Residential buildings which | each work each work work 
are covered by specific 
appropriations or approval of 
Government. 





Note: Administrative sanction can be accorded only in respect of works in which Budget provision to the 
extent of 30% of the estimated cost exists. 

b) Other original works (plan or | Nil Rs. 1 lakh each | Nil Nil 

non-plan other than work 
residential buildings covered 
by approval of higher 
authorities to be met from 
lumpsum appropriation 

















0) Repair works ordinary & | Uptolimits prescribed for according technical sanction to | Nil 
special the detailed estimates for each work. 
2 To accord technical sanction 


to detailed estimates of 
works (which are covered by 
administrative sanction) or 
parts of works sanctioned. 

A) Original estimates of original 





works 

i) Irrigation, roads and | Full powers Rs. 20 lakhs | Rs. 4 lakhs each | Rs. 10,000.00 
buildings works (for each work work subject to prior 
irrigation works all estimates approval for 
over Rs. 250.00 lakhs to be programme of 
cleared by TSC). work by SE 

ii) Works of electrical | Full powers Rs. 1 lakh each | Rs. 15,000.00 | Nil 
installations of Government work each work 


buildings against lumpsum 
provision in the sanctioned 
estimate. 

iii) Component parts of a | Full powers Rs. 5 lakhs each | Rs. 2 lakhs each | Nil 
project against lumpsum work work 
provision in the sanctioned 
estimate. 

B Estimates of repair works 

i) Ordinary and special repairs 
to buildings, residential as 
well as nonresidential (the 
percentages exclude 
municipal taxes) 

a) Buildings constructed prior | Full powers up | Full powers up| Full powers up | Nil 
to 1940 10% of ೦೩018! | 8% of capital | 6% of capital 
cost cost cost 




































































೯೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 
0) Buildings constructed | Full powers up | Full powers up | Full powers up | Nil 
between 1940 and 1960 8% of ೦೫೩0181 | 6% of capital | 5% of capital 

cost cost cost 
0) Buildings constructed | Full powers up | Full powers up | Full powers up | Nil 
between 1960 and 1975 6% of ೦೫೩0181 | 5% of capital | 4% of capital 
cost cost cost 
d) Buildings constructed after | Full powers up | Full powers up | Full powers up| Nil 
1975 4% of ೦80181 | 3% of capital | 2% of capital 
cost cost cost 
1) Repairs to plant and 
machinery (excluding motor 
vehicles) 
a) Annual maintenance, petty | Full powers Rs. 75,000/- | Rs. 15,000/- | Nil 
repairs and renewal to plant each case each case 
& machinery including earth 
moving equipments 
b) Special repairs to machinery | Rs. 3 lakhs each | Rs. 75,000/- | Rs. 15,000/-each | Nil 
overhauling and | case each case case 
replacement of major 
assemblies and parts 
Subject to the provision contained in the Manual of Contingent Expenditure and orders issued thereon 
delegating powers. 
iii) Repairs to road, irrigation 
and other works excluding 
those referred to at (i) & (ii) 
above 
a) Annual repairs or | - - Full powers Nil 
maintenance 
b) Maintenance Special repairs | Full Powers Rs.5 lakhs each | Rs. 2 lakhs each | Nil 
work work 
0) Revised and supplemental | Up to 20% ೦೧ | Up to 15% ೦0೧ | Up to 8% on the | Nil 


estimates of original 
estimates referred to (A) 
and (B) above (excluding 
estimates of annual repairs 
on mileage, grant basis) not 
involving any material 
alternation in the original 
designs or specifications 





the 
estimates 


original 





the 
estimates 
sanctioned by 
higher authorities 
and 12% in other 
cases 


original 





original 
estimates. He 
can sanction 
revised 

estimates up Rs. 
1,000/- in 
respect of 
original 

estimates in 
respect of 
percentage 
involved. 














Note : 


1. In regard to works initiated by or connected with the requirements of administrative 


department, administrative approval has to be accorded by the administrative department 


concerned. 


2. Revised administrative sanction/approval should be obtained if the amount of detailed 
estimates exceed the amount of the administrative sanction/approval by more than 15%. 

3. Irrigation works include water supply and drainage works also. 
4. Repairs to motor vehicles is governed by the provisions of item no. 40 of Rule 55 of MCE. 
5. “works” include all items as defined in para 4 (66) of KPWD code-vol.1. 








GOVERNMENT ORDER No. PWD 671 FC-1 2009 Bangalore, dated : 3-2-2010 
After careful consideration of the recommendations of the Board of Chief Engineers and taking 
into account the increase in the present day cost of labour and material and with the objective of securing 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ 


೯೩೫ 





speedy and efficient execution of works, Government have decided to enhance the existing financial 
powers of the Public Works and Water Resources Department Officers in respect of according 
administrative approval and technical sanction to the detailed estimates of works, as detailed below : 





Ite 
m 


No. 


Nature of Power 


Limits of Power 





Chief Engineer 


Superintending 
Engineer 


Executive 
Engineer 


Assistant 
Executive 
Engineer 





2 


3 


4 


5 


6 





To accord administrative 
approval to works 





Original words (other than 
Residential buildings) which 
are covered by specific 
approval of Government. 





Rs. 200 lakhs 
each work 





Rs. 50 lakhs 
each work 





Rs. 10 lakhs 
each work 





Nil 





Note: i) Administrative approval can be accorded only in respect of works for which Budget provision to the 
extent of 30% of the estimated cost exists. 
ii) Fresh administrative approval shall have to be obtained if the works are not taken up for execution within 


two years. 





Other original works (plan or 
non-plan other than 
residential buildings) 
covered by approval of 
higher authorities to be met 
from lumpsum appropriation 


Nil 





Rs. 1 lakh each 
work 





Nil 





Nil 





Repair works ordinary & 
special 


Upto limits prescribed for according 


estimates for each 


work. 


technical sanction 


to the detailed 





To accord technical sanction 
to detailed estimates of 
works (which are covered by 
administrative sanction) or 
parts of works sanctioned. 





Original estimates of original 
works. 





ii) 


Irrigation, road, bridge and 
buildings works (for irrigation 
works all estimates over Rs. 
500.00 lakhs to be cleared by 
TSC). 

Works of electrical 
installations of Government 
buildings against lumpsum 
provision in the sanctioned 
estimate. 

Component parts of a project 
against 1೬11305077 provision in 
the sanctioned estimate for 
specialized and skilled 
works. 


Full powers 


Full powers 


Full powers 


Rs. 50 lakhs 
each work 


Rs. 5 lakhs each 
work 


Rs. 5 lakhs each 
work 


Rs. 10 lakhs 
each work 


Rs. 1 lakh each 
work 


Rs. 2 lakhs each 
work 


Rs. 2.00 lakhs 
each work 


Nil 


Nil 











Estimates of repair works. 
Ordinary and special repairs 
of buildings. 





Full powers 





Rs. 50 lakhs 
each work 





Rs. 10 lakhs 





each work 


Rs. 1.00 lakh 
each work 





























೯೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧, ೨೦೧೦ ಭಾಗ-೧ 

1) | Repairs to plant 8೧6 | Full powers Rs. 2 lakhs each | Rs. 50,000/- Nil 
machinery (excluding motor case each case 
vehicles) 

a) Annual maintenance, petty | Full powers Rs. 1 lakh each Rs. 35,000/- Nil 
repairs and renewal to plant case each case 
& machinery including 
earthmoving equipments. 

b) | Special repairs to machinery 
overhauling and replacement 
of major assemblies and 
parts. 
Subject to the provision contained in the Manual of Contingent Expenditure and orders issued there on 
delegating powers. 

iii) | Repairs to road, bridges, 
irrigation and other works 
excluding those referred 
above. 

a) | Annual repairs or | Full powers Rs. 10 lakhs Rs. 5 lakhs each Nil 
maintenance or special each work work 
repairs. 

0) | Revised and supplemental | Upto 20% on Up to 10 % on Up to 5% on the Nil 
estimates of original | the original the original original 
estimates referred to (A) and | estimates or Rs. estimates estimates 
(B) above (excluding | 25 lakhs sanctioned by sanctioned by 
estimates of annual repairs | whichever is less him or Rs. 10 him or Rs. 5 
on mileage, grant basis) not lakhs whichever | lakhs whichever 
involving any material is less is less 


alteration in the original 
designs or specifications 























Note : 1. In regard to works initiated by or connected with the requirements of administrative department, 
administrative approval also has to be accorded by the administrative department concerned. 


2. Revised administrative sanction/approval should be obtained if the amount of detailed estimates exceed 


the amount of the administrative sanction/approval by more than 15%. 


3. Repairs to motor vehicles is governed by the provisions of item No. 40 of Rule 55 of MCE. 


4. Irrigation works include water supply and drainage works also 


5. “works” include all items as defined in KPWD code. 








2. This Order comes into force with immediate effect. 


P.R.464 


By Order and in the name of the Governor of Karnataka 


R.S. PHONDE 


Special officer & Ex-officio 
Deputy Secretary to Government, 
Finance Department, (PWD-Finance Cell). 


